ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೯ 
Volume 149 


ಬೆಂಗಳೂರು, ಗುರುವಾರ, ಮೇ ೮ , ೨೦೧೪ ( ವೈಶಾಖ ೧೮ , ಶಕ ವರ್ಷ ೧೯೩೬) 
Bangalore , Thursday , May 8 , 2014 (Vaishakha 18 , Shaka Varsha 1936 ) 


ಸಂಚಿಕೆ ೧೯ 
Issue 19 


ಭಾಗ ೫ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು , ಲೋಕಸೇವಾ ಆಯೋಗದ 

ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


FORM -IV 
( See Rule 12 ) 

NOTICE 


It is hereby notified that the undersigned has changed her name from SMT. SAVITRI D /O NEELAKANT KATTI to 
SMT. SAVITRI W /O BASAVARAJ DINDAWAR . 


PD C /n . 49 
Sc - 10 


SMT. SAVITRI D /O NEELAKANT KATTI 


FORM -I 

(See Rule 9 ) 

POLICE DEPARTMENT 
OFFICE OF THE SUPERINTENDENT OF POLICE , BELGAUM 

NOTIFICATION 


No. EST -4 / S . N . C ./477 / 2014 , Dated : 07 - 04 - 2014 


Sri VIJAY HANAMAVVA NADAKINAMANI Working as CPC - 1247 Market Police Station , Police Department is permitted 
to change his name to Sri VIJAY HANAMAVVA DODAMANI. 
PD C/n . 50 

Superintendent of Police , Belgaum 
Sc - 10 


FORM -IV 
( See Rule 12 ) 

NOTICE 


It is hereby notified that the undersigned has changed her name from SAPNA D /O MADIWALEPPA CHALAWADI to 
NAMITH W /O VENKATESH DODDAMANI. . 


PD C /n . 52 
SC - 10 


SAPNA D /O MADIWALEPPA CHALAWADI 


(೫೨೧) 


೫೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


ಭಾಗ ೫ 


ನಮೂನೆ- 1 

(೨ನೇ ನಿಯಮ ನೋಡಿ) 
ಜಿಲ್ಲಾ ಪೊಲೀಸ್ ಕಾರ್ಯಾಲಯ , ಗದಗ ಜಿಲ್ಲೆ , ಗದಗ 

ಅಧಿಸೂಚನೆ 

ದಿನಾಂಕ : 03 - 04 - 2014 
ಶ್ರೀ ಹುಲ್ಲಪ್ಪ ತಂದೆ ಮಲ್ಲಪ್ಪ ಮಾದರ ಗದಗ ಜಿಲ್ಲಾ ಪೊಲೀಸ್, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ, ಗದಗ ನಲ್ಲಿ ಸಶಸ್ತ್ರ ಪೊಲೀಸ್ ಪೇದೆ, 
ಮೆಟಲ್ ಸಂ - 08 ಹುದ್ದೆಯಲ್ಲಿ ಕೆಲಸ ಮಾಡುತ್ತಿರುವ ಇವರಿಗೆ ತಮ್ಮ ಹೆಸರನ್ನು ಹುಲ್ಲಪ್ಪ ತಂದೆ ಮಲ್ಲಪ್ಪ ಮಾಳಗಿ ಎಂದು ಬದಲಾಯಿಸಿಕೊಳ್ಳಲು 
ಈ ಮೂಲಕ ಅನುಮತಿ ನೀಡಲಾಗಿದೆ . 


PD Cin . 51 . 


ಪೊಲೀಸ್ ಸೂಪರಿಂಟೆಂಡೆಂಟ್‌ರು, ಗದಗ ಜಿಲ್ಲಾ ಗದಗ 


SC - 10 


ನಮೂನೆ- 1 
( 9ನೇ ನಿಯಮ ನೋಡಿ) 

ಶಿಕ್ಷಣ ಇಲಾಖೆ 
ಉಪ ನಿರ್ದೇಶಕರ ಕಛೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಚಿಕ್ಕೋಡಿ 

ಅಧಿಸೂಚನೆ 
ದಿನಾಂಕ : 25 - 03 - 2014 


ಶ್ರೀಮತಿ ಯಮನವ್ವ ಕರೆಪ್ಪ ಕೊಣ್ಣೂರು, ಸಹ ಶಿಕ್ಷಕರಾಗಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ, ವಿಕ್ರಮಪೂರ, ತಾಲ್ಲೂಕು ಅಥಣಿ ಇಲ್ಲಿ ಕೆಲಸ 
ನಿರ್ವಹಿಸುತ್ತಿರುವ ಇವರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಅಥಣಿ ಇವರು ಅವಳ ಹೆಸರು ಅರ್ಚನಾ ಕರೆಪ್ಪಾ ಅಥಣಿ ಎಂದು ಬದಲಾವಣೆಗೆ ಅನುಮತಿ 
ನೀಡಲಾಗಿದೆ. 


PD C /n . 53 


ಉಪ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಚಿಕ್ಕೋಡಿ 


SC - 10 


FORM -I 

(See Rule 9) 
LAW , JUSTICE AND HUMAN RIGHTS SECRETARIAT 

NOTIFICATION 


No. LAW 235 LAC 2012, Bangalore, dated : 28-03- 2013 


Sessions Judge, Bidaris permitted to change her name as 


Smt. M .A . SHASHIKALA , Principal District & 
Dr. SHASHIKALA M . A . URANKAR . 


By Order and in the name of the Governor of Karnataka , 


PD C /n . 54 


SC - 10 


M . P . NAGARAJA , 
Under Secretary to Government, (Admn-1), 
Law , Justice and Human Rights Department 


ಕರ್ನಾಟಕ ಲೋಕಸೇವಾ ಆಯೋಗ 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ: ಇ( 2) 2484 / 2013 - 14 / ಪಿಎಸ್‌ಸಿ, ದಿನಾಂಕ: 22 - 03 - 2014 


ಉಲ್ಲೇಖ: (1) ಅಧಿಸೂಚನೆ ಸಂಖ್ಯೆ: ಇ(2) 870/2010 -11/ ಪಿಎಸ್‌ಸಿ, ದಿನಾಂಕ: 18 - 03 -2011. 

( 2 ) ಅಧಿಸೂಚನೆ ಸಂಖ್ಯೆ: ಇ ( 2 ) 21 /2011- 12 /ಪಿಎಸ್‌ಸಿ, ದಿನಾಂಕ: 25 - 04 - 2011 . 
( 3 ) ಅಧಿಸೂಚನೆ ಸಂಖ್ಯೆ: ಇ ( 2 ) 453 / 2013 - 14 / ಪಿಎಸ್‌ಸಿ, ದಿನಾಂಕ : 15 - 06 - 2013. 
( 4) ಅಧಿಸೂಚನೆ ಸಂಖ್ಯೆ: ಇ ( 2) 605 /2013 - 14 / ಪಿಎಸ್‌ಸಿ, ದಿನಾಂಕ: 28 - 10 - 2013. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೮, ೨೦೧೪ 


೫೨೩ 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್ ಇಲಾಖೆಯಲ್ಲಿನ 1350 ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳಿಗೆ, ಆಯೋಗವು ಉಲ್ಲೇಖ 
(1) ಮತ್ತು (2)ರಲ್ಲಿನ ಅಧಿಸೂಚನೆಗಳಲ್ಲಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿ, ಕರ್ನಾಟಕ ಸಾಮಾನ್ಯ ಸೇವೆಗಳು ( ಅಭಿವೃದ್ಧಿ ಶಾಖೆ ಮತ್ತು 
ಸ್ಥಳೀಯ ಸರ್ಕಾರದ ಶಾಖೆ) (ನೇಮಕಾತಿ) ( ತಿದ್ದುಪಡಿ) ನಿಯಮಗಳು 2009ರನ್ವಯ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 
ಅಭ್ಯರ್ಥಿಗಳು ಗಳಿಸಿದ ಅಂಕಗಳ ಆಧಾರದ ಮೇಲೆ ಉಲ್ಲೇಖ (3) ರ ಅಧಿಸೂಚನೆಯಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿ, ಸದರಿ ಪಟ್ಟಿಯ ಬಗ್ಗೆ 
ಸಂಬಂಧಿತ/ ಅನ್ವಯಿಸುವ ಅಭ್ಯರ್ಥಿಗಳಿಂದ ಸಲ್ಲಿಸಲ್ಪಟ್ಟ ಆಕ್ಷೇಪಣೆಗಳನ್ನು ಕೂಲಂಕಷ ಪರಿಶೀಲಿಸಿ ಮತ್ತು ಅವುಗಳನ್ನು ಪರಿಗಣಿಸಿ, ಉಲ್ಲೇಖ ( 4) ರ 
ಅಧಿಸೂಚನೆಯಲ್ಲಿ ಅಂತಿಮ ಆಯ್ಕೆಪಟ್ಟಿಯನ್ನು ಪ್ರಕಟಿಸಲಾಗಿರುತ್ತದೆ. 

ಈ ಮೇಲ್ಕಂಡ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿ ಶ್ರೀ ವೀರೇಶ್ (345428) ಇವರು ಕರ್ನಾಟಕ ನಾಗರಿಕ ಸೇವೆಗಳು ( ಸಾಮಾನ್ಯ ನೇಮಕಾತಿ) 
ನಿಯಮಗಳು, 1977 ಮತ್ತು ಕರ್ನಾಟಕ ನಾಗರಿಕ ಸೇವೆಗಳು ( ನಡತೆ) ನಿಯಮಗಳು, 1966 ರಡಿ ದುರ್ನಡತೆಯನ್ನು ಎಸಗಿರುವ ಕಾರಣ, ಇವರ ವಿರುದ್ದ 
ನಡೆಸಲಾಗುವ ವಿಚಾರಣೆಯ ನಡವಳಿಗಳ ಅಂತಿಮ ತೀರ್ಮಾನಕ್ಕೊಳಪಟ್ಟಂತೆ ದಿನಾಂಕ : 15 - 06 - 2013ರ ತಾತ್ಕಾಲಿಕ ಆಯ್ಕೆಪಟ್ಟಿಯಲ್ಲಿ ಆಯ್ಕೆಯಾಗಿದ್ದ 
ಶ್ರೀ ಹನುಮಂತಪ್ಪ (345426) ಮತ್ತು ಶ್ರೀಮತಿ ಅಪರಂಜಿ.ಕೆ ( 345427) ಇವರುಗಳ ಆಯ್ಕೆಯನ್ನು ದಿನಾಂಕ: 28 - 10 -2013ರ ಅಂತಿಮ ಆಯ್ಕೆಪಟ್ಟಿಯಲ್ಲಿ 
ತಡೆಹಿಡಿಯಲಾಗಿತ್ತು. 

ಪ್ರಸ್ತುತ ಶ್ರೀ ವೀರೇಶ್ ( 345428) ಇವರ ವಿರುದ್ಧ ನಡೆಸಲಾದ ವಿಚಾರಣಾ ವರದಿಯನ್ನಾಧರಿಸಿ, ಶಿಸ್ತುಕ್ರಮ ಜರುಗಿಸಲು ಕ್ರಮಕೈಗೊಳ್ಳಲಾಗಿರುತ್ತದೆ. 
ಈ ಹಿನ್ನೆಲೆಯಲ್ಲಿ ದಿನಾಂಕ: 28 -10- 2013ರ ಅಂತಿಮ ಆಯ್ಕೆಪಟ್ಟಿಯಲ್ಲಿ ತಡೆಹಿಡಿಯಲಾದ ಮೇಲ್ಕಂಡ ಇಬ್ಬರು ಅಭ್ಯರ್ಥಿಗಳ ಆಯ್ಕೆಯನ್ನು ಪ್ರಕಟಿಸಲು 
ದಿನಾಂಕ:14 - 03 - 2013ರ ನಡವಳಿಯಲ್ಲಿ ಆಯೋಗವು ತೀರ್ಮಾನಿಸಿದ್ದು, ಅದರಂತೆ ಈ ಕೆಳಕಂಡ ಅಭ್ಯರ್ಥಿಗಳನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ 
ಹುದ್ದೆಗಳಿಗೆ ಉಲ್ಲೇಖ (4)ರ ಅಧಿಸೂಚನೆಯಡಿ ಸೇರ್ಪಡಿಸಿ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯತ್, ಬಳ್ಳಾರಿ, ಈ ಪ್ರಾಧಿಕಾರಕ್ಕೆ 
ಆಯ್ಕೆ ಮಾಡಲಾಗಿದೆ. 
ಅಭ್ಯರ್ಥಿಯ ಹೆಸರು, ವಿಳಾಸ, 

ಗಳಿಸಿರುವ 
ಮೀಸಲಾತಿ 
ನೋಂದಣಿ ಸಂಖ್ಯೆ 

ಜನ್ಮ ದಿನಾಂಕ 

ಅಂಕಗಳು 


01 - 06 - 1975 


83 .00 


1) ಶ್ರೀ ಹನುಮಂತಪ್ಪ ( ನೋಂ . ಸಂ .345426) ಸಾ . ಆ./ ಪ . ಪಂಗಡ/ಗ್ರಾಮೀಣ 

ಮಾಟೂರು ಗ್ರಾಮ , ಟಿ.ಎಸ್. ಕೂಡ್ಲರು ಅಂಚೆ, 
ಸಿರಗುಪ್ಪ ತಾಲ್ಲೂಕು, 

ಬಳ್ಳಾರಿ ಜಿಲ್ಲೆ -583114 
2) ಶ್ರೀಮತಿ ಅಪರಂಜಿ . ಕೆ. ( ನೋಂ . ಸಂ .345427) [ ಸಾ . ಆ./ ಪ. ಪಂಗಡ /ಗ್ರಾಮೀಣ 

ಮಾಟೂರು ಗ್ರಾಮ , ಟಿ.ಎಸ್ . ಕೂಡ್ಲರು ಅಂಚೆ, 
ಸಿರಗುಪ್ಪ ತಾಲ್ಲೂಕು, 
ಬಳ್ಳಾರಿ ಜಿಲ್ಲೆ - 583114 


03 - 07 - 1986 


79 .00 


ಉಲ್ಲೇಖ (4)ರ ಅಂತಿಮ ಆಯ್ಕೆಪಟ್ಟಿಯಲ್ಲಿ ಶ್ರೀ ಹನುಮಂತಪ್ಪ (345426) ಇವರ ಜೇಷ್ಠತೆಯನ್ನು ಉಲ್ಲೇಖ (4)ರ ಬಳ್ಳಾರಿ ಜಿಲ್ಲೆಯ ಅಂತಿಮ 
ಆಯ್ಕೆಪಟ್ಟಿಯ ಕ್ರಮ ಸಂಖ್ಯೆ 02ರಲ್ಲಿ ಆಯ್ಕೆಯಾಗಿರುವ ಶ್ರೀ ರಂಗಸ್ವಾಮಿ ಎ (346170) ಮತ್ತು ಕ್ರಮಸಂಖ್ಯೆ 03ರಲ್ಲಿ ಆಯ್ಕೆಯಾಗಿರುವ ಶ್ರೀ ನಿಂಗಪ್ಪ ಜಿ. ಬಿ. 
(408248) ಇವರ ಮಧ್ಯೆ ನಿಗದಿಪಡಿಸಲಾಗಿದೆ ಮತ್ತು ಶ್ರೀಮತಿ ಅಪರಂಜಿ ಕೆ. (345427) ಇವರ ಜೇಷ್ಠತೆಯನ್ನು ಉಲ್ಲೇಖ (4)ರ ಬಳ್ಳಾರಿ ಜಿಲ್ಲೆಯ 
ಅಂತಿಮ ಆಯ್ಕೆಪಟ್ಟಿಯ ಕ್ರಮ ಸಂಖ್ಯೆ 07 ರಲ್ಲಿ ಆಯ್ಕೆಯಾಗಿರುವ ಶ್ರೀ ಹೆಚ್. ಶೇಷಗಿರಿ (348433) ಮತ್ತು ಕ್ರಮ ಸಂಖ್ಯೆ: 08ರಲ್ಲಿ ಆಯ್ಕೆಯಾಗಿರುವ 
ಶ್ರೀ ಬಸವರಾಜ್ ಕೆ. ( 347277) ಇವರ ಮಧ್ಯೆ ನಿಗದಿಪಡಿಸಲಾಗಿದೆ. ಮುಂದುವರೆದು, ಉಲ್ಲೇಖ (4)ರಲ್ಲಿ ಅಂತಿಮ ಆಯ್ಕೆಪಟ್ಟಿಯಲ್ಲಿ ವಿಧಿಸಿರುವ ಎಲ್ಲಾ 
ಷರತ್ತುಗಳು ಈ ಆಯ್ಕೆಪಟ್ಟಿಗೂ ಅನ್ವಯವಾಗುತ್ತದೆ. 

ಮನೋಜ್ ಕುಮಾರ್ ಮೀನಾ, ಭಾ. ಆ.ಸೇ ., 
PR - 39 

ಕಾರ್ಯದರ್ಶಿ 
sc - 30 

ಕರ್ನಾಟಕ ಲೋಕಸೇವಾ ಆಯೋಗ, ಬೆಂಗಳೂರು 


ಅಧ್ಯಕ್ಷರು, ಗ್ರಾಮಲೆಕ್ಕಿಗರ ನೇಮಕಾತಿ ಮತ್ತು ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾಧಿಕಾರಿಗಳು ಕೋಲಾರ ಜಿಲ್ಲೆ , ಕೋಲಾರ 

ಅಧಿಸೂಚನೆ 


ಅಧಿಸೂಚನೆ ಸಂಖ್ಯೆ : ಸಿಬ್ಬಂದಿ( 2 ) ಸಿಆ‌ :61 / 2013- 14 ದಿನಾಂಕ 24 / 02 / 2014 


ವಿಷಯ : 


ಕೋಲಾರ ಜಿಲ್ಲಾ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ 66 ಗ್ರಾಮಲೆಕ್ಕಿಗರ ಹುದ್ದೆಗಳನ್ನು 
ನೇರನೇಮಕಾತಿ ಮೂಲಕ ಭರ್ತಿ ಮಾಡಲು ಅಂತಿಮ ಆಯ್ಕೆಪಟ್ಟಿ ಪ್ರಕಟಿಸಿರುವ ವಿಚಾರ 


೫೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


ಭಾಗ ೫ 


ಸರ್ಕಾರದ 


ಉಲ್ಲೇಖ : 1. ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 08, ಸೆಹಿಮ .95 ದಿ: 20 /6 /95 ಹಾಗೂ 

ಆದೇಶ ಸಂಖ್ಯೆ ಸಿಆಸು 53 ಸೆನೆನಿ 2007, ದಿನಾಂಕ 4 /1/2008 


2 . ಸರ್ಕಾರದ ಅಧಿಸೂಚನೆ ನಂ . ಆರ್‌ಡಿ 299 ಬಿಎಸ್ಸಿ 2006 ದಿನಾಂಕ 3/2 /2009 


3. ಸರ್ಕಾರದ ಪತ್ರ ನಂ . ಕಂಇ 04 ಬಿಎಸ್‌ಸಿ 2011 ದಿನಾಂಕ 25 /2 /2011 


4 . ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ 128 ಸೇನೇನಿ 2006 ದಿನಾಂಕ 1/8 /2009 ಹಾಗೂ 

ಡಿಪಿಎಆರ್ 54 ಎಸ್‌ಆರ್‌ಆರ್ 12 ದಿ: 23 /6 /2012 


5 . ಅಧಿಸೂಚನೆ ಸಂಖ್ಯೆ ಡಿಪಿಎಆರ್ 54 ಎಸ್‌ಆರ್‌ಆರ್ 2012 ದಿನಾಂಕ 23 /6 / 2012 


6. ಈ ಕಛೇರಿ ಸಮಸಂಖ್ಯೆ ಅಧಿಸೂಚನೆ ದಿ: 27/01/2013 
7. ಈ ಕಛೇರಿ ಸಮಸಂಖ್ಯೆ ಅಧಿಸೂಚನೆ ದಿ: 6 /2 /2014 


ಕೋಲಾರ ಜಿಲ್ಲಾ ಘಟಕ , ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ 66 ಗ್ರಾಮಲೆಕ್ಕಿಗರ ಹುದ್ದೆಗಳನ್ನು ನೇರನೇಮಕಾತಿ ಮೂಲಕ ಭರ್ತಿ 
ಮಾಡಲು ಉಲ್ಲೇಖ (6) ರ ಈ ಕಛೇರಿ ಅಧಿಸೂಚನೆ ದಿ: 27 /11 /2013 ರಂತೆ ಅರ್ಹ ಅಭ್ಯರ್ಥಿಗಳಿಂದ ಅನ್‌ಲೈನ್ ಮೂಲಕ ಅರ್ಜಿಗಳನ್ನು 
ಅಹ್ವಾನಿಸಲಾಗಿತ್ತು. ಸ್ವೀಕರಿಸಲಾದ ಅರ್ಜಿಗಳ ಪೈಕಿ, ಸಾಮಾನ್ಯ ನೇಮಕಾತಿ ನಿಯಮಗಳು 1977 ಹಾಗೂ ಉಲ್ಲೇಖದಲ್ಲಿರುವಂತೆ ಸರ್ಕಾರ ಅಗಿಂದಾಗ್ಗೆ 
ಹೊರಡಿಸಿರುವ ಮೀಸಲಾತಿ ವರ್ಗೀಕರಣ ಆದೇಶಗಳು , ಅಧಿಸೂಚನೆಗಳು ಮತ್ತು ಮಾರ್ಗಸೂಚಿಗಳನಯ ಅರ್ಹ ಅಭ್ಯರ್ಥಿಗಳನ್ನು 1:5 ರ ಅನುಪಾತದಲ್ಲಿ 
ದಿನಾಂಕ 1/2 /2014 ರಂದು ಮೂಲ ದಾಖಲೆಗಳ ಪರಿಶೀಲನೆಗಾಗಿ ಕರೆಯಲಾಗಿತ್ತು. ನಂತರ 66 ಮಂದಿ ಅರ್ಹ ಅಭ್ಯರ್ಥಿಗಳ ತಾತ್ಕಾಲಿಕ ಪಟ್ಟಿಯನ್ನು 
ಉಲ್ಲೇಖ (7) ರ ಈ ಕಛೇರಿ ಅಧಿಸೂಚನೆಯನ್ವಯ ವ್ಯಾಪಕವಾಗಿ ಪ್ರಕಟಿಸಿ ಆಕ್ಷೇಪಣೆಗಳನ್ನು ಕರೆಯಲಾಯಿತು. ಹಾಗೂ ಸದರಿ ಪಟ್ಟಿಗೆ ದಿನಾಂಕ 
15 /2 /2014 ರ ಒಳಗಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಅವಕಾಶ ನೀಡಲಾಗಿತ್ತು. ಈ ಅವಧಿಯಲ್ಲಿ 07ಮಂದಿ ಅಭ್ಯರ್ಥಿಗಳು ಆಕ್ಷೇಪಣೆಗಳನ್ನು ಸಲ್ಲಿಸಿದ್ದು, 
ಅವುಗಳನ್ನು ನಿಯಮಾನುಸಾರ ಪರಿಶೀಲಿಸಿ ಇತ್ಯರ್ಥಪಡಿಸಲಾಗಿದೆ. 

ನಿಗದಿತ ರೋಸ್ಟರ್ ಕ್ರಮಾಂಕವನ್ನು ಅನುಸರಿಸಿ, ನೇರಮೀಸಲಾತಿಯ ವಿವಿಧ ಪ್ರವರ್ಗಗಳಡಿ, ಸಮತಲ ಮೀಸಲಾತಿ ರೋಸ್ಟರ್ ಬಿಂದುಗಳಿಗೆ 
ಎದುರಾಗಿ ಅಭ್ಯರ್ಥಿಗಳು ಗಳಿಸಿದ ಅಂಕಗಳ ಮೆರಿಟ್‌ ಅನ್ನು ಆಧರಿಸಿ ಉಲ್ಲೇಖದಲ್ಲಿನ ಸರ್ಕಾರದ ಆದೇಶ, ಅಧಿಸೂಚನೆ ಮತ್ತು ಪತ್ರಗಳ ಅನ್ವಯ 65 
ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯನ್ನು ಈ ಮೂಲಕ ಪ್ರಚುರ ಪಡಿಸಲಾಗಿದೆ. ಮಾಜಿ ಸೈನಿಕ ಪ್ರವರ್ಗದಡಿ ಮೀಸಲಾತಿ ಕೋರಿರುವ ಒಬ್ಬ ಅಭ್ಯರ್ಥಿಯ 
ಹೆಸರನ್ನು ಪರಿಶೀಲನೆ ಕಾದಿರಿಸಿ ತಡೆಹಿಡಿಯಲಾಗಿದೆ. 

ಈ ಅಂತಿಮ ಆಯ್ಕೆಪಟ್ಟಿಯಲ್ಲಿನ ಅಭ್ಯರ್ಥಿಗಳಿಗೆ ಹುದ್ದೆಯ ಮೇಲಿನ ಯಾವುದೇ ಹಕ್ಕು ಪ್ರಧಾನ ಮಾಡಿಲ್ಲವೆಂದು ತಿಳಿಯುವುದು. 
(This Final Selection list shall not confirm any right of appointment). 

ಆಯ್ಕೆಯಾದ ಅಭ್ಯರ್ಥಿಗಳು ಮೀಸಲಾತಿ ಕೋರಿ ಸಲ್ಲಿಸಿರುವ ಪಿ. ಯು. ಅಂಕಪಟ್ಟಿಗಳು ಮತ್ತು 10+ 2 ವಿದ್ಯಾರ್ಹತೆಯ ಪ್ರಮಾಣಪತ್ರಗಳ 
ಸಿಂಧುತ್ವದ ಬಗ್ಗೆ ಸಕ್ಷಮ ಪ್ರಾಧಿಕಾರದಿಂದ ವರದಿ ಪಡೆದ ಬಳಿಕ ಹಾಗೂ ಆಯ್ಕೆಯಾದ ಎಲ್ಲಾ ಅಭ್ಯರ್ಥಿಗಳ ಗುಣ ಮತ್ತು ನಡತೆ ಬಗ್ಗೆ ಪರಿಶೀಲನಾ 
ಪ್ರಮಾಣ ಪತ್ರಗಳನ್ನು ಪಡೆದ ನಂತರ ನಿಯಮಾನುಸಾರ ಅರ್ಹರಾಗುವ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶವನ್ನು ನೀಡಲಾಗುವುದು. 

ಹೆಚ್ಚಿನ ಮಾಹಿತಿಗಾಗಿ http ://Kolar.nic.in/ notifications.html ವೆಬ್‌ಸೈಟ್‌ನ್ನು ವೀಕ್ಷಿಸಬಹುದು. 


ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು, 
ಗ್ರಾಮಲೆಕ್ಕಿಗರ ನೇರನೇಮಕಾತಿ ಆಯ್ಕೆ ಪ್ರಾಧಿಕಾರ, 

ಕೋಲಾರ ಜಿಲ್ಲೆ,ಕೋಲಾರ 


ಭಾಗ ೫ 


FADE :37 ODXAS , TODOLOO , we es, 9008 


38993 


ANNEXURE 
NOTIFICATION NO . EST (2 ) CR .61/2013 -14 DATED 24 /02/2014 
FINAL SELECTION LIST OF VILLAGE ACCOUNTANTS IN KOLAR DISTRICT 

GENERAL MERIT (GM ) 


SL. 
NO . 


Ref. No 


Cand . Name 


Father Name 


Address 


Percentage 


DOB 


Gender 


Selected Under 

Group 


5 


6 


7 


1 


112971 AMARESH DESHMUKH 


PAWADABASAPPA 


95 . 16667 


27 /7 / 1979 


Male 


0 - 11 


AMARESH PAWADABASAPPA DESHMUKH 
KASABAPET ,NALATWAD TQ .MUDDEBIHAL 
BIJAPUR 586124 


2 


111878 | MANJUNATHAGOUDA 


| MADHAVA 


94 .6 


10 / 1 / 1995 


Male 


0 - 19 


MANJUNATHAGOUDA S/O MADHAVA NEAR 
UPPAR STREET MASKI TQ LINGASUGUR 
DIST RAICHUR RAICHUR 584124 


3 


119348 


HUCHCHAPPA 


94 . 33333 


27/2/1995 


Female 


W - 12 


SUMA H . 
KENCHIKOPPAD 


SUMA H KENCHIKOPPAD AT POST 
TUMMINAKATTI TQ RANEBENNUR HAVERI 
581119 


4 


119198 


KHUSHBU V 


VISHWANATHA SHETTY 


94 . 16667 


23/8 / 1992 


Female 


W - 15 


SRI SANKARAYANADRIOPP 
VENKATESHWARA HOSPITAL MARUTHI 
EXT MALUR TALUK KOLAR DIST KOLAR 
563130 


5 


117996 | AKILESH SP 


PRABHAKARA SN 


93.83333 


20/5 / 1994 


Male 


0 - 1 


DOOR NO 1963 , OLD POST OFFICE ROAD 
GUNIGANTIPALYA MULBAGLA TOWN 
KOLAR 563131 


6 


111312 


RAJANI R 


RAJAM 


93 .66667 


31/8 / 1994 


Female 


W - 18 


BEHIND ROYAL MOTOS 1ST CROSS SHIVA 
NILAYA MALUR TOWN KOLAR 563130 


7 


114401 


PRATHAP A 


ANANDAMURTHY 


93 .5 


8 /6 / 1986 


Male 


0 - 7 


HANUMANTHAPPA DAVANGERE SIDDARTA 
VIDYA SAMASTE TUMMINAKATTE 
COMPLEX HKR CIRCLE NITTUVALLI 
DAVANAGERE 577004 


38 98 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


ಭಾಗ ೫ 


1 


8 


118127 


LAKSHMI PS 


SRINIVASAREDDY 


93 . 33333 


21/7 / 1991 


W - 2 


Female 


991 


LAKSHMI P S, D/O SRINIVASAREDDY , 
PATHAKOTE VILLAGE ,LAKSHMIPURA 
POST,SRINIVASPUR TALUQ ,KOLAR DIST. 
KOLAR 563135 


9 


111582 KS CHETHAN KUMAR 


KS SRINATH RAO 


93 . 33333 


13/4/ 1995 


Male 


VATAKUNTE VILLAGE HUDUKULA POST 
BANGARPET TALUK KOLAR 563114 


0 - 11 


10 


113253 | KIRAN GUNJI 


PUNDALIK 


93. 16667 


31/7 /1983 


Male 


K -14 


KIRAN P GUNJI RAMESHWAR COLONY 
JAMKHANDI BAGALKOT 587301 


11 


117508 


SUNIL NARAGUND 


NAGAPPA 


93 . 16667 


4 / 10 / 1995 


Male 


R - 13 


H NO 60 , AT MARADAGI, POST SUREBAN 
TAL . RAMDURG BELGAUM 591127 


12118506 


NAGARAJ PATTAR 


SHRISHAIL 


93 . 16667 


14 /12/ 1995 


Male 


K - 14 


NAGARAJ S . PATTAR AT/PO /ASUNDI 
TQ .SAUNDTTI BELGAUM 591126 


13112986 


SHOBHA 


VENKATESH 


92.83333 


24 /12 /1994 


Female 


W -5 


DOMBARAHALLI VILLAGE BYRANAHALLI 
POST MALUKR TALUK KOLAR 563130 


14 


115867 


CHITRAN 


NAGARAJU 


92 .83333 


5 /8 / 1995 


Female 


W -8 


D /O NAGARAJU DOOR NO 467 10TH CROSS 
PALLEKAMMANAGARA CHIKKAJALA POST 
BANGALORE URBAN 562157 


15 


| 


116196 | CHAITHRA SHRIR 


RAMESH CHANDRA BABU 


92 . 66667 


5 /5 / 1991 


Female 


W -12 


NO . 387 ELEMALLAPPA ROAD BANGARPET 
KOLAR 563114 


16 


114544 


JYOTHI SN 


NINGAPPAP 


92 .5 


19/4 /1995 


Female 


R - 16 


JYOTHI S N D /O NINGAPPA P SHAGADADU 
AT POST SIRA TQ TUMKUR 572137 


17 


115438 


SWATHIKS 


KRISHNA C 


92.33333 


19 / 4 / 1993 


Female 


W - 15 


SWATHIK S C /O THIMMEGOWDA 
NARAYANA NILAYA KRISHNA NAGAR 2ND 
CROSS BADDIHALLIKYATHASANDRA PO 
TUMKUR 572104 


18 


112693 


SHASHIKALAM 


MUNIYAPPA 


92.33333 


2 /9 /1994 


Female 


R - 3 


CHITTERI VILLAGE , O .MITTUR POST 
MULBAGAL TALUK KOLAR 563131 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


3892 


1 


2 


19 


118405 | ROOPENDRAN 


NAGARAJ S.R . 


92 .33 


21/ 10 / 1994 


Male 


0 - 19 


D NO 94 KUMBARAHALLI 
CHIKKABANAVARA POST HESARAGHATTA 
HOBLI BANGLORE 90 BANGALORE RURAL 
560090 


20 


112705 | ASHWINIHM . 


MUNIVENKATASWAMY M . 


92 . 16667 


23/7 / 1994 


Female 


R - 6 


HOLUR VILLAGE AND POST KOLAR TALUK 
KOLAR 563101 


21 


113434 


ARCHANA KN 


NAGARAJKN 


92. 16667 


15 /9/ 1995 


Female 


W -18 


SUNAKALAPET NEAR KUMESHWARA 
TEMPLE KATARIPALAYA KOLAR TOWN 
KOLAR TALUK KOLAR 563101 


22 


116910 


PRAVEEN KUMARA SM 


MANJEGOWDA 


92 . 00 


12 / 10 /1995 


male 


R - 9 


PRAVEEN KUMARA S M S / O 
MANJEGOWDA, SIGARANAHALLI VILLAGE, 
HARIHARAPURA POST, HOLENARASIPURA 
TALUK HASSAN 573211 


23 


| 


117246 


NAVEENKUMAR KM . 


MALLESHAIAH M 


91. 83333 


20 /5 / 1994 


Male 


NAVEENKUMAR KM S /O MALLESHAIAH 
NEAR GOVT FIRST GRADE COLLEGE 
HANUMANTHAPURA KORATAGERE TOWN 
TUMKUR 572129 


24 | 111345 


MEENA D.R . 


RAMACHANDRAPPAM 


91.83 


9/12/ 1994 


Female 


W -2 


IST MAIN 5TH CROSS AMARAVATHINAGAR 
BANGARPET KOLAR 563162 


25 


113271 


ASHA R 


RAMASWAMY RG 


91.50 


4 / 1 /1994 


Female 


R - 13 


R .REDDYVARIPALLI VILLAGE 
KOORIGEPALLIPOST SRINIVASAPUR 
TALUK KOLAR 563134 


116173 


GADIGEPPA 


91.33333 


22/5 /1994 


Male 


R - 16 


MANOJA G 
RAYAMMANAVAR 
SHIVANAND BASAPPA 
PADASALAGI 


AT POST NELOGAL TQ HAVERI HAVERI 
581110 
AT POST DARUR TQ ATHANI DIST 
BELGAUM BELGAUM 591304 


27 


117249 


BASAPPA 


89. 16667 


21/6/ 1993 


Male 


P - 17 


28 


113091 


JAKKAPPA 


88.66667 


1/ 8 / 1988 


Male 


P - 17 


SHREESHAIL 
HANCHINAL 


SHREESHAIL JAKKAPPA HANCHINAL AT 
POST ARJUNAGI BK TQ INDI 
BIJAPUR 586217 


38.905 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


ಭಾಗ ೫ 


29 


113273 


ABDUL AZEEZ PASHA 


ABDUL KHUDDUS 


87 .00 


2 /6 / 1981 


Male 


H - 4 


NO 117 /3 , 12TH A MAIN SONNAPPA BLOCK 
, PILLANA 3RD STAGE ARABIC COLLEGE 
POST BANGALORE URBAN 560045 


30 


115988 


SUMASHREE R 


RAMAIAH . R . M . 


68 .00 


19 /12 / 1989 


Female 


WITHHELD 


1ST MAIN ROAD , 12TH CROSS , 
GANDHINAGAR KOLAR TOWN , KOLAR 
TALUK KOLAR 563101 


31 


116560 


GIRISHA BG 


GOVINDAPPA 


67. 16667 


5 / 1 / 1979 


Male 


DOOR NO 1115 KURUBRA KERE 
DAVANGERE DAVANAGERE 577001 


E - 10 


32 


114137 


SABANNA HALLI 


RAMANNA 


64 .83333 


1/6 /1976 


Male 


E -20 


SABANNA RAMANNA HALLI AT POST 
KUNDARAGI TQ .BILAGI BAGALKOT 587116 

SCHEDULE CASTE (SC ) 


SL . 


Ref. No 


Cand. Name 


Father Name 


Address 


Percentage 


DOB 


Gender 


Selected Under 

Group 


No . 


5 


7 


8 


2012 - 13 RECRUITMENT SC (RURAL ) BACKLOG 1 POST 


112284 


RAMESH 


NARAYANAPPA 


90 . 16667 


10 / 10 / 1994 


Male 


RAMESH S /O NARAYANAPPA SEEGERANAHATTI 
BUKKAPATNA POST C N DURGA HOBLI KORATAGERE TQ 
TUMKUR 572129 


2013-14 RECRUITMENT SC POST 


118847 


GANESH LAMANI 


PARASAPPA 


91. 33333 


14 /4 / 1994 


Male 


0 -19 


AT KALASAPUR TANDE POST KALASAPUR 
TQ DIST GADAG GADAG 582101 


112662 


| VINEETH KUMAR . P 


PAZHANI. A 


91. 33333 


9 /6 /1994 


Male 


0 - 1 


112335 


SUPRIYA S 


SRINIVAS M 


90 .83333 


22/ 2 /1995 


Female 


W -18 


S /O PAZHANI.A NO .84 OLD ORIENTAL LANE 
COROMANDAL P S/O PAZHANI.A NO . 84 OLD ORIENTAL 
LANE COROMANDAL P KOLAR 563118 
NEAR NEW A .M . SCHOOL NOOGALABANDE MULBAGAL 
TOWN KOLAR 563131 
HARIJANARA UMESHA S/O HARIJANARA PARASAPPA 
MUTTIGI NICHAPURA POST HARAPANAHALLI TQ 
DAVANAGERE 583127 


112590 


HARIJANARA UMESHA 


L 


90 


3 /6 /1995 


Male 


R - 16 


HARIJANARA 
PARASAPPA 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


33.95 


111648 


RAHUL 


89.83 


10 /7 /1995 


Male 


R - 3 


TARASING 
CHAWAN 


RAHUL TARASING CHAWAN AT POST NAGAVI BK LT 1 TQ 
SINDAGI BIJAPUR 586123 


7 


119258 


SAVITA DODAMANI 


PARASAPPA 


89. 33333 


25/4 / 1995 


Female 


W - 2 


SAVITA PARASAPPA DODAMANIAT POST PADAGANUR 
TQ SINDAGI BIJAPUR 586127 


NAGAMANI H 


HANUMAPPA 


88 . 33333 


12 /6 /1991 


Female 


W -5 


GATTAHALLI VILLAGE , HOLUR POST KOLAR TALUK AND 
KOLAR DIST, KOLAR 563126 


111325 


AVINASH KAMBALE 


DUNDAPPA 


87. 16667 


30 /7 / 1993 


Male 


P - 17 


AVINASH DUNDAPPA KAMBALE AT POST . NAGANUR TQ . 
JAMKHANDI BAGALKOT 587301 


10 | 121590 


| MEGANAIK V 


VALYANAIK 


85 . 33333 


1 /6 / 1991 


Male 


H - 4 


MEGANAIK SIO VALYANAIK , BASAVAPURA AT DEVIKERE 
POST JAGALUR TALUK DAVANAGERE O 


11 | 


114611 


| MAHADEVASWAMY.H . 


HANUMAIAH 


52.83333 


6 /6 / 1975 


Male 


E - 20 


MAHADEVASWAMY H S /O HANUMAIAH GANIGANURU 
VILLAGE AND POST YELANDUR TQ CHAMARAJA NAGARA 
571441 


SCHEDULE TRIBE (ST) 


SI. 
No .. 


Ref. No 


Cand. Name 


Father Name 


Address 


Percentage 


DOB 


Gender 


Selected Under 

Group 


119962 


KRUTHIKA. V 


VENKATESHAPPA. R .Y 


89 . 1667 


18/ 11/1991 


Female 


W -5 


D /O RY VENKATESHAPPA. C /O RAVI.K . M , 
KUMBARAHALLI TAMAKA POST, KOLAR TALUK 
KOLAR 563101 


121594 


AVINASHT 


THIMMANNA KH 


78 . 1667 


10 /6 / 1992 


Male 


H -4 


AVINASH T S /O THIMMANNA K H RANGAPURA AT PO 
JAGALUR TALUK DAVANAGERE 577522 


CATEGORY-I 


SL . 


Cand . Name 


Ref. No 


Father Name 


Address 


No . 


Percentage 


DOB 


Gender 


Selected 
Under Group 


8 


111873 


DIVYA ARADHANAP 


PATRIC ARANJO S 


91. 33333 


26 / 11 /1994 


NO 1505 IRUDAYAPURAM ROBERTSONPET KOLAR 
GOLD FIELDS KOLAR 563122 


Female 


W -5 


3320 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


ಭಾಗ ೫ 


2 


5 


119333 


RAMKUMAR AMBI 


SADASHIV 


90. 83333 


15 /7 / 1995 


Male 


R -6 


RAMKUMAR SADASHIV AMBI, AT/POST . HOKKUNDI, 
TQ . BIJAPUR , DIST . BIJAPUR BIJAPUR 586113 


112711 


NACH 


NINGAPPA 


90 .66667 


29/7/1995 


Male 


ASHOK NINGAPPA INACHAGAL AT POST BILEBHAVI 
TQ MUDDEBIHAL BIJAPUR 586214 


CATEGORY -2A 


SL . 


Ref. No 


Cand. Name 


Father Name 


Address 


Percentage 


DOB 


Gender 


Selected 
Under Group 


8 


117161 


DHANUSH T 


THARASHANKAR L 


91 .83333 


23/ 12/ 1995 


Male 


0 - 19 


D . NO . 10 /231, SANTHEPETE OPP TO RAMAMANDIR 
KOLLEGAL CHAMARAJA NAGARA 571440 


2 


114825 


SWETHA R 


RAMAMURTHY M 


91 .66667 


7 /5 / 1995 


Female 


W - 18 


SWETHA R D /O RAMAMURTHY M DOOR NO 497 
2ND TYPE NEAR RAILWAY GATE BEML NAGAR 
KGF KOLAR 563115 


3 


115751 


REKHA SM 


MANJUNATHA S M 


91. 5 


21/5 / 1995 


Female 


D /O MANJUNATHA S M SRI DHARMASTALA 
NILAYA BASAVESWARA NAGARA 3RD CROSS 
NH13 PILLEKERENAHALLY CHITRADURGA 577501 


4 


/ 117268 


PADMAVATHIKN . 


| LATE NARASIMHAPPA 


D /O LATE NARASIMHAPPA ,WARD NO 24 


91. 33333 


13 / 2 / 1995 


Female 


W - 2 


NARASIMHAPETE , CHINTAMANI TOWN 
CHIKKABALLAPURA 563125 


112458 


VAISHNAVI C 


CHANDRAKUMAR A 


91 . 33333 


17 / 3 / 1995 


Female 


W -5 


ABHITEJU NILAYA MAASTI COLONY NEAR RTO 
OFFICE KOLAR TOWN KOLAR KOLAR 563101 


118358 | ASHA HY 


YOGESHAPPA PN 


90.83333 


26 /7 /1995 


Female 


R - 16 


OPP OF SOCIETY ROAD HOLALUR 
SHIMOGA 577216 


115060 


NINGAPPA 


90.83333 


24 /8 / 1995 


Male 


R - 3 


PRASHANT 
HULIKATTI 


AT MIRAKORNAHALLI PO NAGATHI BASAPURA TQ 
HUVINA HADAGALI BELLARY 583219 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


320 


Selected 


Ref. No 


Cand. Name 


Father Name 


Address 


Percentage 


DOB 


Gender 


Under Group 


- 


2 


8 


9 


00 


120465 


BASAPA 


88.66667 


28 /7 / 1995 


Male 


P - 17 


NANDEPPA 
BASAPPA 


NANDEPPA B GHADEPPANAVAR AP MUTTUR TQ 
JAMKHANDI BAGALKOT 587119 


GHADEPPANAVAR 


121166 


SHIVAKUMARATM 


MANJAPPATH 


85 . 33333 


14/ 10 / 1994 


Male 


H - 4 


TADAGA VILLAGE SHIVANIRS POST TARIKERE 
TALUK CHIKMAGALUR 577549 


10 


| 


113587 


BASAVARAJA 


HANUMANTHAPPA 


64. 83333 


1 /7 / 1976 


Male 


E -20 


YEDIKALU 


BASAVARAJA YEDIKALU ,SIO HANUMANTHAPPA 
AIRANI AT POST, RANEBENNUR TQ HAVERI 
581115 


CATEGORY - 2B 


Selected 


Ref. No 


Cand. Name 


Father Name 


Address 


Percentage 


DOB 


Gender 


Under Group 


111210 


BIBI HAJIRAN 


NISAR AHMED 


NO 117 2ND CROSS AKBARIMASJID ROAD 
CHAMUNDI NAGAR R . T . NAGAR BANGALORE 
560032 BANGALORE URBAN 560032 


89.5 


14 /4/ 1994 


Female 


W -5 


2 


119265 


NISHAD 


SHEIKHDASTAGIR 


NISHAD D /O SHEIKHDASTAGIR P B ROAD 
BHARAMASAGARA AT POST CHITRADURGA 577519 


89 . 5 


24 / 10 /1994 


Female 


R -6 


120665 | MASHUDA BANU 


ABDUR RASHEED 


NO 5 DARGA STREET TIPPU NAGAR CHINTHAMANI 
CHINTHAMANI TALUK CHIKKABALLAPURA DIST 
KOLAR 563125 


89. 16667 


10 /5 /1981 


Female 


0-7 


329 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 

CATEGORY 3A 


SI. No . 


Ref. No 


Cand . Name 


Father Name 


Address 


Percentage 


DOB 


Gender 


Selected 
Under Group 


116985 | MALLESHA KP 


PUTTASWAMY 


MALLESHA K P S/O PUTTASWAMY 
KYATHAGHATTA VILLAGE VILLAGE AND POST CA 
KERE HOBLIMADDUR TQ MANDYA 571422 


91 


12 / 9 /1994 


Male 


R -6 


116859 


AITHRAR 


RANGANATH BC 


CHAITHRA R D /O RANGANATH B C ТHEETHA AT 
POST KORATAGERE TQ TUMKUR 572129 


90 . 33333 


1 /6 / 1995 


Female 


W - 5 


CATEGORY 3B 


Ref. No 


Cand . Name 


Father Name 


Address 


Percentage 


DOB 


Gender 


Selected 
Under Group 


No . 


8 


JAGADEESHA K S / O CHANNAVEERAPPAKK 


Male 


R -6 


111368 | JAGADEESHA K 


CHANNAVEERAPPAK 


25 /6 / 1995 


AYYANAHALLI POST KUDLIGI TQ BELLARY 583134 


116565 | MANJULA KALLI 


BHARAMAGOUD 


Female 


0 -7 


MANJULA BHARAMAGOUD KALLI, AT PO 
SORATUR TQ GADAG DIST GADAG 
GADAG - 582120 


2 /10 / 1995 


Female 


120974 


MANASA V 


VIRUPAKSHAN 


NO 29 , LIG2 , K H B COLONY , SIRAGATE , TUMKUR 
TUMKUR 572106 


90 .83333 


20/5 /1995 


W -8 


P . R . 41 


ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು, 
ಗ್ರಾಮಲೆಕ್ಕಿಗರ ಆಯ್ಕೆ ಪ್ರಾಧಿಕಾರ, 
ಕೋಲಾರ ಜಿಲ್ಲೆ, ಕೋಲಾರ 


SC - 50 


ಭಾಗ ೫ 


32a 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 
PROCEEDINGS OF THE KARNATAKA STATE BOARD OF WAKFS , BENGALURU 


Sub : Correction of entries in the Gazette notification No. KTW /45/ASR /78, dated : 18 -05 - 1979 at Sl. No. 123, in respect ofWakf properties 

belonging to Sayed Idrus Dargah , Kalaigar Galli, Fort Road , Belgaum . 
PREAMBLE : 

Sayed Idrus Dargah , Kalaigar Galli, Fort Road , Belgaum taluk & district along with properties are notified at Sl. No. 123 ofGazette vide Notification No . KTW /45 / ASR /78 , dated : 18 -05 - 1979 at 
Sl. No. 123 dated : 01-08 - 1991. Subsequently the Board registered certain properties belonging to the above said Wakf as Addl. Wakf properties vide Certificate of Registration No . 
KTW /REG /07/BGM /2011- 12 , dated : 05 -07- 2012. 

Now , the Administrator of Sayed Idrus Dargah , Kalaigar Galli, Fort Road , Belgaum , vide his letter dated : 03-05 - 2013 has reported that on verification of certain CTS records, with reference to 
Gazette Notification published in Karnataka Gazette dated : 01- 08 - 1991 , the said properties are not notified as Wakf and also noticed that in the said Notification wrongly shown as " all lands are alienated " . 

The said Notification was earlier registered under Bombay Public Trust Act, 1950 vide Registration No. B -26 & B -58 . The said Properties were earlier notified bearing Sy . Nos. 913, 914 , 222 & 
230 . He has stated that after introduction of City Survey in Belgaum City in the year 1928 , the Sy . Nos . 913 & 914 notified in the Karnataka Gazette , have been merged with CTS Numbers in the year 1928 . 

This correction should have been done at the time of publication of Gazette Notification dated : 01-08 - 1991 but it is not done. On verification of the said CTS Nos, the name of the Sayed Idrus 
Dargah is reflected in the Holders/Owners column and in the tenure Column as "l" which represents Devasthan Inam Category till today. 

Further, it is reported that subsequently these CTS Numbers have been sub -divided by the then CTS authorities without their knowledge and notice . Due to which the said CTS properties have 
changed their status and Checkbandi. Further , the CTS authorities have made Sub - Divisions in the CTS records of certain properties registered as Addl. properties vide Certificate of Registration 
dated : 05 -07 - 2012 . These properties are being alienated by someMuthawallies. 

In this connection , required particulars like copy of CTS Extracts, CTS Map showing Area & Boundary , Copy ofGazette Notification etc ., submitted by the Administrator of the said Wakf has been 
verified , during the enquiry conducted under Section 40 & 41 of the Wakf Act 1995 as to the correctness of the entries, and the Board in its meeting held on 06 -07 -2013 , vide Addl. sub . No . 14 , has 
unanimously resolved approve the finds of enquiry report and to issue a corrigendum to the Gazette notification referred above . 
Hence this Corrigendum . 

ORDER NO . KBW /MSC /8 /BGM /2013-14 , DATED :28 - 11-2013 


Existing Entries 


Read as Correct Entries 


Sl. No . of 

Wakfs 
Notification 


Name of Wakt 

Institution 


Description of Wakf Properties & particulars 


SI. No. of 

Gazette 
Notification 


Name ofWakt 

Institution 


Description ofWakf Properties & particulars 


2 


5 


123 


2- 22 


17 - 13 


123 


Sayed Idrus 
Dargah , ( Sunni) 


Sayed Idrus Dargah , 
Kalaigar Galli,Fort 
Road , Belgaum 


AG 
2- 22 


Rs. Ps. 
17 - 13 


2 - 35 


1. Sy.No. 230 /6 

1 + 2 +4A + 6 
2 . Sy.No. 222 
3 . Sy.No. 913 

Sy.No. 914 
All the lands have been alienated 


17 -63 


01. Sy. No. 230 /6 

1 + 2 +4A + 6 
02 . Sy. No. 222 


0 - 13 


0 -30 


2 - 35 


17 -63 


1- 13 


1- 14 


328 


FDFE38 DOZE, 7000wDb , se es, 2008 


ಭಾಗ ೫ 


03. C . T. S No. 990 A 
Measurement;. 407.84 Sq . Mtrs. 

BOUNDARIES 
North : C . T. S. NO .991 
South : C . T. S . No. ROAD 
East : C .T.S. No.990/B1 
West: C .T .S . No. 991/A 
04 . C. T.S No. 990 B /1 
Measurement;. 20 . 16 Sq. Mtrs . 

BOUNDARIES 
North : C . T. S. No. 991/A 
South : C . T. S . No. 990 / A 
East : C .T.S. No. ROAD 
West : C . T.S . No . 990 /B2 
05. C.I.S No. 990 B /2 
Measurement;. 20 . 16 Sq. Mtrs. 

BOUNDARIES 


North : C .T .S . No. 2532 
South : C .T .S . No . 995 
East : C .T.S. No. 990 /B1 
West : C . T.S . No. 990 /A 
06 . C . I.S No. 991 A 
Measurement;. 292.46 Sq . Mtrs . 

BOUNDARIES 
North : C . T. S. No. 990 /B1 
South : C .T.S . No . 990/B2 , 
East : C .T .S . No. 991 
West : C . T.S . No. 990 /B1 


ಭಾಗ ೫ 


FDFE38 DOZE, 7000wDb , se es, 2008 


332 33 


07 . C . T .S No . 991 B 


Measurement: 41.99 Sq. Mtrs 

BOUNDARIES 
North : C. T.S . No. 2532 
South : C.T.S. No. 990/1 
East: C .I.S. No. 991 
West : C . T.S . No. 990 /B1 
08 . C . T. S No. 992/1A1 
Measurement: 148.83 Sq. Mtrs . 

BOUNDARIES 
North : C.T.S. No. ROAD 
South : C . T.S. No . 1034 
East : C . T.S . No . 992/1B4 
West : C.T.S. No. 992/A 
09. C .T .S No. 992 /1A -2B /1 
Measurement: 100.33 Sq. Mtrs . 

BOUNDARIES 
North : C . T. S . No . 2532 
South : C. T.S. No. 996 
East : C . T.S . No . 992/B2 
West : C .T.S. No. 992/1A -2B /2 
10 . C . T.S No. 992/ 1A -2B /2 
Measurement: 82 Sq . Mtrs . 

BOUNDARIES 
North : C . T. S. No. 2532 
South : C .I .S . No . ROAD 
East : C . T.S . No . 992/1A -2B / 1 
West : C . T . S . No. 992 / 1Al-2A 


32 


FDFE38 DOZE, 7000wDb , se es, 2008 


ಭಾಗ ೫ 


11 . C . T . S No . 992 / 1B / 1 


Measurement: 56 .67 Sq . Mtrs, 

BOUNDARIES 
North : C . T. S . No. 992 /A1- B2 
South : C . T. S . No. 1034 
East : C . T.S . No . 992/13 / 1 
West : C. T.S. No. 992/A1/A 
12. C .I.S No . 992/1A 2A /1B 
Measurement: 38.46 Sq. Mtrs ~ 

BOUNDARIES 
North : C . T. S . No . 2532 
South : C .T.S. No. 992/1A1 
East : C . T.S . No . 992/1A -2B /2 
West : C . T.S . No. 992/A1A /2A 
13. C . T.S No. 992 /1A 2A /1C 
Measurement: 34 . 28 Sq. Mtrs . 


BOUNDARIES 


North : C . T. S . No . 2532 
South : C . T .5 . No . 992 /1A -1 
East : C . T.S . No . 992/1A1-2A 
West : C . T.S . No. 992/1A2A /1A 
14 . C . T.S No. 992/ 1A 2A /1A/ 1 
Measurement: 394.37 Sq .Mtrs , 

BOUNDARIES 


North :: C . T .S . No. 2532 
South : C .I .S . No . 1034 
East : C .T .S . ~ . 992/1A1 
West : C . T . S . No. 992/ 1A -2A / 1C 


ಭಾಗ ೫ 


FDFE38 DOZE, 7000wDb , se es, 2008 


3322 


15 . C . T . S No . 992 / 1A 2A / 2 


Measurement: 270.07 Sq. Mtrs . 

BOUNDARIES 
North : C . T . S . No. 2532 
South : C . T. S . No. 992/ 1A -2A 
East : C . T.S . No . 992/A1- 1B /2 
West : C.T.S. No. 992/ 1A - 2A / 1C 
16 . C .I.S No . 992/ 18 /2 
Measurement: 66 .43 Sq. Mtrs., 

BOUNDARIES 
North : C.T.S. No.992/1A-2A 
South : C .T.S . No . 1034 
East : C . T.S . No . 992/1AB1 
West : C . T.S . No. 995 
17. C.1.S No. 992/13 /4 
Measurement: 65.13 Sq. Mtrs . 

BOUNDARIES 
North : C . T. S . No . 992/Al-2B 
South : C . T .5 . No. 1034 
East : C . T.S . No . 992 
West : C . T.S . No. 992 /18 /2 
18 . C . T.S No. 992 A 
Measurement: 103.67 Sq. Mtrs . 

BOUNDARIES 
North : C . T. S. No. 2532 
South : C .T.5. No . 995 
East : C .T .S . No. 992 /B 
West: C . T .S . No. 990 /B1 


೫೩೮ 


FDFE38 DOZE, 7000wDb , se es, 2008 


ಭಾಗ ೫ 


19 . C . T . S .No. 992 B 


Measurement: 103.68 Sq . Mtrs . 

BOUNDARIES 
North : C . T.S . No. 2532 
South : C . T. S . No. 995 
East : C . T. S . No. 992/A1 
West : C . T.S . No. 992 /A 
20 . C .T .S No. 992 /1A -2A / 1A - 2 
Measurement: 73 .86 Sq. Mtrs . 

BOUNDARIES 
North : C . T.S . No. 990 /B1 
South : C . T.S . No. 995 
East : C . T. S . No. 992/A1 
West : C . T .S . No . 992/ A 
21. C .T .S No. 994 /A 
Measurement: 84.54 Sq. Mtrs . 

BOUNDARIES 
North : C.T.S. No. 992/A1/2A/AI-2 
South : C .T .S . No . ROAD 
East : C . T. S . No . 995 
West : C.T.S. No. 994/B 
22. C .T.S. No. 994/B 
Measurement: 77 .87 Sq. Mtrs . 

BOUNDARIES 
North : C.T.S. No. 992/A/2A/AI-2 
South : C.T.S. No. ROAD 
East : C . T.S . No . 994 /A 
West : C . T . S . No. 995 


ಭಾಗ ೫ 


FDFE38 DOZE, 7000wDb , se es, 2008 


೫೩೯ 


23 . C . T . S No . 995 


Measurement: 105 Sq. Mtrs . 

BOUNDARIES 
North : C.T.S. No.992/A /2A./1A -2 
South : C . T. S . No. 1032 
East : C . T.S . No . 995 /1 
West : C. T.S. No. 994 /A 
24 . C . I.S No. 995 /1 
Measurement: 43.48 Sq. Mtrs . 

BOUNDARIES 
North : C . T.S . No. 992/A /2A/ 1A - 2 
South : C.T.S. No. 1032 
East : C .T .S . No. 995 
West : C . T.S . No. 994 /A 
25 . C .T .S . No. 996 
Measurement: 177 .25 Sq .Mtrs, 

BOUNDARIES 
North : C . T.S . No. 990 /A 
South : C . T. S . No. 1032 
East : C .T .S . No. 995 
West : C . T.S . No . 995 /1 
26 . C .T .S No. 996 /1A 
Measurement: 536 Sq . Mtrs , 

BOUNDARIES 
North : C . T. S. No. 990 /A 
South : C . T. S . No. 1032 
East : C.T.S. No. 996 /1A1 
West : C .I .S . No . 996 


3980 


FDFE38 DOZE, 7000wDb , se es, 2008 


ಭಾಗ ೫ 


27 . C . T . S . No. 996 / 1A1 


Measurement: 33 .45 Sq. Mtrs . 


BOUNDARIES 
North : C . T.S . No. 990 /A 
South : C . T. S . No. 1032 
East : C . T. S . No. 996 
West : C . T.S . No . 996 /1A1 
28 . C .T .S No . 996 1A 2A 
Measurement: 32 .79 Sq. Mtrs, 

BOUNDARIES 
North : C . T. S. No. 990/ A 
South : C . T.S . No . 1032 
East : C .T .S . No. 996 
West : C . T .S . No . 995 / 1 
29 . C .T .S No. 996 1A 2B 
Measurement: 67 .54 Sq. Mtrs . 

BOUNDARIES 
North : C . T.S . No. 990 /B 
South : C .T .S . No . 1032 
East : C . T.S . No . 996 /1A / 3A 
West : C . T.S . No. 996 
30 . C .T .S No . 996 /1A 3A 
Measurement: 35 . 12 Sq. Mtrs . 

BOUNDARIES 
North : C . T.S . No. 990 /B 
South : C.T.S. No. 1032 
East : C . T.S . No . 996 /1A /2B 
West : C . T . S . No. 996 


ಭಾಗ ೫ 


FDFE38 DOZE, 7000wDb , se es, 2008 


3880 


31. C . T .S No . 996 / 1A 3B 


Measurement: 54 Sq . Mtrs. 

BOUNDARIES 
North : C.T.S. No. 996/1A/ 3A 
South : C.T.S. No. 996/1B 
East : C .T.S. No. 996 
West: C. T.S. No. ROAD 
32 . C . T.S No. 996 1B 
Measurement: 304 Sq. Mtrs . 

BOUNDARIES 
North : C . T . S . No. 2532 
South : C .T.S . No. passage 
East : C .T .S . No. 995 
West : C . T.S . No. 995 /1 
33. C .T .S No. 996 / 13 /1 
Measurement: 113.71 Sq . Mtrs . 

BOUNDARIES 
North : C . T. S. No . 996 /1B 
South : C .T.S . No. 996 /1B/3 
East : C . T. S . No . ROAD 
West : C.T.S. No. 1032 
34 . C .1.S No . 996 /1B /3 
Measurement: 33.45 Sq. Mtrs . 

BOUNDARIES 
North : C . T. S . No. 996 / 13 / 1 
South : C .T .S . No . 1032 
East : C .T .S . No. ROAD 
West : C . T.S . No. 1032/1 


୪୯୭ 


FDFE38 DOZE, 7000wDb , se es, 2008 


ಭಾಗ ೫ 


35 . C . T . S No . 996 / 1A / 3C 


Measurement: 153.85 Sq. Mtrs . 

BOUNDARIES 
North : C .T.S. No. 996 /1A/3B 
South : C.T.S. No. 996/13/1 
East : C . T.S . No . ROAD 
West : C . T.S . No. 996 
36 . C. T.S No. 996 /1C 1A 
Measurement: 10 .87 Sq. Mtrs , 


BOUNDARIES 


North : C . T. S. No. 996 /1B /3 
South : C .T.S. No. 996 /1A/3C 
East : C . T.S . No . ROAD 
West : C . T.S . No. 1032 
37 . C .T .S No. 996 /1C2 
Measurement: 23.41 Sq . Mtrs . 

BOUNDARIES 
North : C . T. S. No. 996 /B / 3 
South : C . T. S . No . ROAD 
East : C .T .S . No. ROAD 
West : C .T.S. No. 996 /10 /1B 
38 . C . T. S No . 996 / 1C / 1B 
Measurement: 13 Sq. Mtrs . 

BOUNDARIES 
North : C .T .S . No. 996 /1C /1A 
South : C.T.S. No. 996 /1C2 
East : C . T.S . No . ROAD 
West : C .T.S . No . 1032 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


398a 


39. C . T .S No . 1034 


05 . C .T. S No . 1034 
Measurement: 177 . 25 Sq . Mtrs. 

BOUNDARIES 
North : C .T.S . No . 992 
South : C . T. S . No. 1036 
East : C . T. S. No. 1034 /1A 
West : C . T. S. No. 1033 
06 . C .T . S No. 1034 /1A 


Measurement: 177 . 25 Sq . Mtrs , 

BOUNDARIES 
North : C .T.S. No. 992 
South : C .T.S . No. 1036 
East : C . T.S . No . 1034/1A 
West : C. T.S. No. 1033 
40 . C . T. S No. 1034 / 1A 


Measurement: 97 .82 Sq . Mtrs . 


Measurement: 97 . 82 Sq. Mtrs . 


BOUNDARIES 


BOUNDARIES 


North : C . T .S . No. 1034 / 1B 
South : C .T .S . No. 1034 /10 
East : C .I.S . No. 1035/A 
West : C .T. S. No . 1034 /1E 
07. C . T. S No. 1034 /1B 


Measurement: 19.23 Sq. Mtrs . 


BOUNDARIES 


North : C .T .S . No . 992 
South : C . T.S . No . 1034 /1A 
East : C .T. S. No. 1035/ A 
West : C . T. S. No. 1034 /1D 
08 . C .T .S No . 1034 /10 
Measurement: 19.23 Sq . Mtrs . 

BOUNDARIES 
North : C .T .S . No. 1034 /1A 
South : C . T .S . No . 1036 
East : C .T.S . No. 1035/A 
West : C . T.S . No. 1034 /1E 


North : C . T. S . No .1034/ 1B 
South : C .T .S. No . 1034 /1C 
East : C . T.S . No . 1035 /A 
West : C . T .S . No . 1034 /1E 
41. C.T.S No. 1034 /1B 
Measurement: 19 .23 Sq. Mtrs . 

BOUNDARIES 
North : C . T. S . No . 992 
South : C .I .S . No . 1034 /1A 
East : C . T.S . No . 1035 /A 
West : C . T.S . No. 1034/ID 
42. C .1.S No . 1034/1C 
Measurement: 19.23 Sq. Mtrs . 

BOUNDARIES 
North : C.T.S. No. 1034/1A 
South : C . T. S . No. 1036 
East : C . T. S . No. 1035 / A 
West : C . T.S . No. 1034/1E 


3888 


BDF338 Doms, 2000wDb , se es, 2008 


ಭಾಗ ೫ 


09 . C . T . S No . 1034 / 1D 


43 . C . T .S No. 1034 / 1D 


Measurement: 19.23 Sq. Mtrs . 


BOUNDARIES 


Measurement: 19 .23 Sq . Mtrs . 

BOUNDARIES 
North : C .I .S . No. 992 
South : C . T .S . No . 1034 / 1E 
East : C .T.S . No. 1034/1A & 1B 
West : C .T .S . No. 1033 
10 . C .1. S No . 1034 /1E 
Measurement: 20 . 07 Sq . Mtrs . 

BOUNDARIES 
North : C .T .S . No . 1034 /1D 
South : C . T.S . No . 1036 
East : C .T.S . No. 1034/1A 
West : C . T. S. NO . 1033 
11. C .T .S No. 1035 /1 
Measurement: 61.87 Sq . Mtrs . 

BOUNDARIES 
North : C .I .S . No. 1035 /2 
South : C .T .S . No . 1035 
East : C . T. S . No. 1038 
West : C . T . S . No. 992 / 1/ A / 2 

12 . C . T. S . No. 1035 / A 
Measurement: 492 .29 Sq . Mtrs . 

BOUNDARIES 
North : C .T .S . No. 992 /1A + 2A/ 1C 
South : C .T.S . No. 1035/B 
East : C . T. S. No. 1038/ A 
West : C . T. S . No. 1035 /1 


North : C . T.S . ro . 992 
South : C .I .S . No . 1034 /1E 
East : C . T.S . No . 1034/1A & 1B 
West : C . T.S . No. 1033 
44 . C . I.S No. 1034 /1E 
Measurement: 20 .07 Sq . Mtrs . 

BOUNDARIES 
North : C.T.S. No. 1034/ 1D 
South : C .T .S . No . 1036 
East : C . T.S . No .1034 /1A 
West : C . T.S . NO . 1033 
45 . C . T. S No. 1035 / 1 
Measurement: 61.87 Sq . Mtrs . 

BOUNDARIES 
North : C . T.S . No. 1035/2 
South : C . T. S . No. 1035 
East : C .T.S. No. 1038 
West : C . T.S . No. 992 /1/ A/ 2 
46 . C . T. S No. 1035 / A 
Measurement: 492.29 Sq. Mtrs . 


BOUNDARIES 


North : C . T. S. No . 992/1A + 2A/ 10 
South : C . T.S . No . 1035 /B 
East : C .T .S . No. 1038 /A 
West : C . T .S . No . 1035 /1 


ಭಾಗ ೫ 


BDF338 Doms, 2000wDb , se es, 2008 


39838 


13 . C . T . S No . 1035 /2A 


47. C . T .S . No . 1035 /2A 


Measurement: 128 .76 Sq. Mtrs . 


BOUNDARIES 


Measurement: 128.76 Sq . Mtrs . 

BOUNDARIES 
North : C .T.S . No . 992/1A + 2A /IC 
South : C . T .S . No . 1035 /1 
East : C . T. S . No. 1038 / A 
West : C . T . S . No. 992 / 1A 
14 . C.T.S No . 1035 /2B 
Measurement: 119. 10 Sq . Mtrs . 

BOUNDARIES 
North : C .I .S . No. 1035 /1 
South : C . T. S . No. 1035 /A 
East : C .T.S . No. 1038/A 
West : C . T. S. No . 992/ 1A + 2A /10 
15 . C . T. S No. 1035 /B /1 
Measurement: 84 .45 Sq. Mtrs . 

BOUNDARIES 
North : C .I .S . No. 1035 /1 
South : C . T.S . No . 1035 /B /2 
East : C . T. S . No. 1038/ A 
West : C . T. S. No . 992/ 1A + 2A /10 
16 . C .T .S No. 1035 /B /2 
Measurement: 28 .61 Sq . Mtrs . 

BOUNDARIES 
North : C . T. S . No. 1035 /B / 1 
South : C .T.S . No. 1035/A 
East : C . T. S. No. 1038/ A 
West : C .T. S. No. 992/ 1A + 2A / 1C 


North : C . T . S . No. 992 / 1A + 2A/ 1C 
South : C . T .S . No . 1035 /1 
East : C . I. S . No .1038 / A 
West : C . T.S . No . 992 /1A 
48 . C. T.S. No. 1035 / 2B 
Measurement: 119. 10 Sq . Mtrs . 

BOUNDARIES 
North : C.T.S. No. 1035/1 
South : C .T .S . No . 1035 /A 
East : C .T .S . No. !038 /A 
West : C .T.S. No. 992/1A + 2A/ 10 
49 . C .T .S No. 1035 / B /1 
Measurement: 84.45 Sq . Mtrs . 

BOUNDARIES 
North : C . T. S . No. 1035 / 1 
South : C . T. S . No. 1035 /B / 2 
East : C . T. S . No . 1038 /A 
West : C . T.S . No. 992 /1A + 2A / 10 
50 . C .1.S No . 1035/B /2 
Measurement: 28 .61 Sq . Mtrs. 


BOUNDARIES 


North : C . T. S . No . 1035/ B /1 
South : C . T.S . No . 1035 / A 
East : C .T.S. No. 1038 /A 
West : C . T .S . No . 992/ 1A + 2N /1C 


3588 


BDF338 Doms, 2000wDb , se es, 2008 


ಭಾಗ ೫ 


51 . C . T. S No. 1036 / A 
Measurement: 643.81 Sq. Mtrs,, 

BOUNDARIES 
North : C.T.S. No. 1034 
South : C .T .S . No . ROAD 
East : C .T .S . No. 1036 /B 
West : C . T.S . No. 1031 
52. C .T .S No. 1036 / B 
Measurement: 160.53 Sq. Mtrs,, 

BOUNDARIES 
North : C . T. S. No. 1034 / A 
South : C. T.S. No. ROAD 
East : C . T.S . No . 1037 
West : C . T.S . No. 1036 /A 
53. C .T .S No. 1037 
Measurement: 267.55 Sq. Mtrs . 

BOUNDARIES 
North : C . T. S. No. 1035 
South : Cantonment Road 
East : C .T . S . No. 1038 
West : C . T.S . No . 1036 


17 . C .T. S No . 1037 
Measurement: 267 .55 Sq . Mtrs . 

BOUNDARIES 
North : C. T.S. No. 1035 
South : Cantonment Road 
East : C .T.S . No. 1038 
West : C .T. S. No. 1036 
18. C .1.S No . 1038/B 
Measurement: 188 .12 Sq. Mtrs . 

BOUNDARIES 
North : C .T.S . No . 992/1A + 2A /1C 
South : C .T.S . No. Cantonment Road . 
East : C.T. S. No. 1039 
West : C . T. S . No. 1038 / A & 1038 /C 


54 . C . T . S No. 1038 / B 


Measurement: 188 . 12 Sq. Mtrs . 

BOUNDARIES 
North : C . T. S. No . 992/1A + 2A /10 
South : C . T.S . No. Cantonment Road . 
East : C .T.S. No. 1039 
West : C . T .S . No . 1038 /A & 1038 /C 


ಭಾಗ ೫ 


FDFE38 DOZE, 7000wDb , se es, 2008 


3882 


19 . C . T .S No. 1038 /C1 . 


55. C . T . S No . 1038 / CI 


Measurement : 46 .82 Sq. Mtrs . 

BOUNDARIES 
North : C .T .S . No. 1038 /A 
South : C .T.S . No. 1038/C 
East : C .T.S . No.1038/B 
West : C .T.S . No. 1035 /A 


Measurement: 46 .82 Sq. Mtrs . 

BOUNDARIES 
North : C . T.S . No. 1038/ A 
South : C . T. S . No. 1038 /C 
East : C . T.S . No .1038 /B 
West : C . T.S . No. 1035 / A 
56 . C .T .S No. C . T. S No. 1038 / A1/ A 


Measurement: 40 .97 Sq . Mtrs . 


BOUNDARIES 


North : C . T. S. No. 1038/ A 
South : C. T.S. No. ROAD 
East : C .T .S . No. 1038 /A3 
West : C . T.S . No. 1037 
57. C.TS No. 1038/ AI/ B 
Measurement: 41. 53 Sq . Mtrs . 

BOUNDARIES 
North : C . T.S . No. 2532/ 1 
South : C .T .S . No . 1038 
East : C . T. S . No . 1038 / A1/C 
West : C .T.S. No. Dargah 
58 C .T .S No. 1038 / A1/C 
Measurement:69.58 Sq. Mtrs . 

BOUNDARIES 
North : C . T.S . No. 2532/ 1 
South : C.T.S. No. ROAD 
East : C . T.S . No . 1038 /B 
West : C . T.S . No . 1038 /A1/ A 


೫೪೮ 


FDFE38 DOZE, 7000wDb , se es, 2008 


ಭಾಗ ೫ 


59. C . T .S No. 1038 / A1/D 
Measurement: 36 .23 Sq . Mtrs , 

BOUNDARIES 
North : C . T. S . No . 1038 
South : C .T .S . No . 1038 /A1/A 
East : C.T.S. No. 1038 /C1 
West : C . T.S . No . 1037 
60. C .T .S No. 1038 / AI/E 


Measurement: 32 .51 Sq. Mtrs ~ 


BOUNDARIES 


North : C .T.S. No. Tinwale 
South : CT .S . No. 1038 /A1/D , Masjid 
East : C . T. S . No . Dargah 
West : C . T .S . No . Passage/ 1038 / A1 
61 . C.TS No. 1038/ AI/ F 
Measurement: 29.26 Sq. Mtrs ~ 

BOUNDARIES 
North : C .T .S. No . 1038 /A1/C 
South : C .T .S . No . 1038 /A1/E 
East : C . T.S . No . 1038 /A1/ D 
West : C .T.S. No. Dargah 
62. C.TS No. 1038/ AI/ G 
Measurement: 27.59 Sq . Mtrs ~ 

BOUNDARIES 
North : C.T.S. No. 1038/A1/F 
South : C.T.S. No. 1038/A1/E 
East : C . T.S . No . 1038 /AI/C 
West : C . T.S . No . Dargah 


ಭಾಗ ೫ 


FDFE38 DOZE, 7000wDb , se es, 2008 


386 


63 C . T . S No. 1038/ AI/ H 


Measurement: 31.86 Sq. Mtrs ~ 

BOUNDARIES 
North : C .I. S. No. 1038 /A1/G 
South : C .T .S , No . 1038 / A17F 
East : C . T.S . No. 1038/ A1/B 
West : C . T. S. No . 1038/ A1/E 
64. C.TS No. 1038/ AI/I 


Measurement: 47 . 38 Sq. Mtrs ~ 


BOUNDARIES 


North : C .T. S. No. 1038/ A1/C 
South : C . T.S . No. ROAD 
East : C . T.S . No . 1038 /B 
West : C . T .S . No . 1038 /A1/A 
65. C .T .S No. 1038 /A1/ J 
Measurement: 41.52 Sq. Mtrs . 

BOUNDARIES 
North : C .I .S . No. 2532 /1 
South : C . T.S . No. Road 
East : C . T.S . No. 1038/A1/1 
West : C . T. S. No . 1038 
66 . C .T .S No. 1038 / A2 
Measurement: 50 .62 Sq. Mtrs ~ 

BOUNDARIES 
North : C .T. S. No. 1038/ A1/D 
South : C . T.S. No . ROAD 
East : C .T.S . No . 1038/A1/A 
West : C . T. S . No . 1037 


3590 


BDF338 Doms, 2000wDb , se es, 2008 


ಭಾಗ ೫ 


67. C . T. S No. 1038 /A3 
Measurement: 27 . 12 Sq. Mtrs ~ 

BOUNDARIES 
North : C .T. S. No. 1038 
South : C .T .S . No , ROAD 
East : C . T.S . No . 1038 /B 
West : C . T. S. No . 1038 / A1/L 
68 . C .T .S No. 1038 /C2 , 
Measurement: 42.64 Sq. Mtrs . 


BOUNDARIES 


20. C .T.S No . 1039 
Measurement: 585 .29 Sq . Mtrs . 

BOUNDARIES 
North : C . T.S . No . 992/1A + 2A /10 
South : Cantonment Road 
East : C .T .S . No . 1039/1 
West : C . T .S . No . 1038 
21. C . T. S No. 1039 /1A / 1 
Measurement: 196 .30 Sq. Mtrs . 

BOUNDARIES 
North : C . T.S . No . 992/1A + 2A /10 
South : C . T.S . No. Cantonment Road 
East : C .T. S. No. 1039 /10 
West : C .T .S . No. 1039 


North : C .T. S . No. 1038/ AI/E 
South : C . T. S . No. 1038 /C1 
East : C . T.S . No. 1038/B 
West : C . T. S. No . 1038/ A1/A 
69 . C . T.S No. 1039 
Measurement; 585. 29 Sq. Mtrs. 

BOUNDARIES 
North : C .T .S . No . 992/ 1A + 2A /10 
South : Cantonment Road 
East : C . T .S . No. 1039 /1 
West : C . T. S. No . 1038 

70 . C .T. S No. 1039/1A /1 
Measurement: 196 .30 Sq. Mtrs . 

BOUNDARIES 
North : C . T.S. No. 992/1A + 2A /1C 
South : C . T.S . No . Cantonment Road 
East : C . T.S . No . 1039/ 10 
West : C . T. S . No. 1039 


ಭಾಗ ೫ 


FDFE38 DOZE, 7000wDb , se es, 2008 


330 


6 


71. C . T. S No . 1039 / 1 A2 


Measurement: 196 . 30 Sq. Mtrs ~ 


BOUNDARIES 


North : C .T. S. No. 2532 /1 
South : C .T .S . No . ROAD 
East : C . T.S . No. 1039/ 1A3 
West : C . T. S. No. 1039/ 1A1 
72 C . T .S No . 1039/ 1A3 
Measurement; 155 .89 Sq. Mtrs . 

BOUNDARIES 
North : C .I .S . No. 2532 /1 
South : C . T. S . No. ROAD 
East : C . T.S . No . 1040 
West : C . T. S. No . 1039/ 10 
73. C.I.S No. 1039 /1B 
Measurement: 73 .58 Sq. Mtrs . 

BOUNDARIES 
North : C .T.S . No . 2532/1 
South : C .T .S . No . ROAD 
East : C . T. S . No . 1040 
West : C.T.S. No. 1039 /10 

74 . C. T.S No . 1039/1C 
Measurement: 28 . 43 Sq . Mtrs . 

BOUNDARIES 
North : C.T.S. No. 1039/B 
South : C .T .S . No . Cantonment road 
East : C . T.S . No . 1040 
West : C . T.S . No . 1039/1B 


22 . C . T. S . No . 1039/ 10 
Measurement: 28 .43 Sq. Mtrs . 

BOUNDARIES 
North : C . T .S . No. 1039 /B 
South : C . T. S . No. Cantonment Road 
East : C .T. S. No. 1040 
West : C .T .S . No. 1039/1B 


38389 


FDFE38 DOZE, 7000wDb , se es, 2008 


ಭಾಗ ೫ 


6 


75 . C . T . S No . 1039 / 1D 
Measurement: 8 .36 Sq. Mtrs ... 

BOUNDARIES 
North : C . T.S . No. 2532/ 1 
South : C.T.S. No. ROAD 
East : C . T. S . No. 1040 
West : C .T.S. No. 1039/ 10 
76 . C . T.S No. 1031/1 
Measurement: 31 .77 Sq . Mtrs ~ 

BOUNDARIES 
North : C . T .S . No . 1032 
South : ROAD 
East : C . T.S . No . 1031/B 
West : C . T .S . No . 1030/ B 
77 . C .T .S No. 1032 
Measurement: 337 .79 Sq . Mtrs ~ 

BOUNDARIES 
North : C .T .S . No.103 2, 1032 / 1B 
South : C .T .S . No. 1030/ B , 1031/A , 1031/B 
East : C . T. S . No. 1036 / B 
West : C . T .S . No. 1029 
78 . C . T. S . No. 1032 /1B 
Measurement: 50 Sq. Mtrs . 

BOUNDARIES 
North : C .T.S . No. 1032/1A 
South : C . T. S . No. 1032 
East : C .T .S . No. 1033 
West : C .T .S . No. 996 / B 


PD 21 
SC 25 


By order of the Board , 

Chief Executive Officer , 
Karnataka State Board of Wakfs, Bangalore . 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೮, ೨೦೧೪ 


೫೫೩ 


ಪೋಲೀಸ್ ಇಲಾಖೆ 

POLCET-2014 
(ISO : 9001 - 2008 ಪ್ರಮಾಣಿತ ನೇಮಕಾತಿ ಪ್ರಕ್ರಿಯೆ ) 
ಪೊಲೀಸ್ ಕಾನ್ಸ್‌ಟೇಬಲ್ ನೇಮಕಾತಿ 

ಬೆಂಗಳೂರು ನಗರ 
ಅಧಿಸೂಚನೆ ಸಂಖ್ಯೆ : 11/ನೇಮಕಾತಿ - 4/2014 - 15, ದಿನಾಂಕ: 06 .05.2014 
ವಿಷಯ : ಬೆಂಗಳೂರು ನಗರದಲ್ಲಿ ಖಾಲಿ ಇರುವ ಪೊಲೀಸ್ ಕಾನ್ಸ್‌ಟೇಬಲ್ ನಾಗರಿಕ ( ಪುರುಷ ಮತ್ತು ಮಹಿಳಾ) ಹುದ್ದೆಗಳ 

ನೇರ ನೇಮಕಾತಿ ಕುರಿತು. 
ಕರ್ನಾಟಕ ರಾಜ್ಯದ, ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಕಾನ್ಸ್‌ಟೇಬಲ್ ನಾಗರಿಕ ( ಪುರುಷ ಮತ್ತು ಮಹಿಳಾ ) ಪೊಲೀಸ್ ಕಾನ್ಸ್‌ಟೇಬಲ್ 
ಹುದ್ದೆಗಳ ನೇರ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪೊಲೀಸ್‌ ಲಿಪಿಕ ನೌಕರರ ಸೇವೆಗಳು ಸೇರಿದಂತೆ (ನೇಮಕಾತಿ) ನಿಯಮ 2004 ಮತ್ತು ಅದರ 
( ತಿದ್ದುಪಡಿ) ನಿಯಮ , 2009, ಕರ್ನಾಟಕ ರಾಜ್ಯ ಪೊಲೀಸ್‌ ಲಿಪಿಕ ಸೇವೆಗಳನ್ನು ಒಳಗೊಂಡ ( ನೇಮಕಾತಿ) (ತಿದ್ದುಪಡಿ) ನಿಯಮಗಳು 2014, 
ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ, 2013, ಕರ್ನಾಟಕ ಸಾರ್ವಜನಿಕ 
ಉದ್ಯೋಗ (ಹೈದರಾಬಾದ್- ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ( ಅರ್ಹತಾ ಪ್ರಮಾಣ ಪತ್ರಗಳ ನೀಡಿಕೆ ) ನಿಯಮಗಳು , 2013 ಮತ್ತು 
ಕರ್ನಾಟಕ ನಾಗರಿಕ ಸೇವೆಗಳು (ಸಾಮಾನ್ಯ ನೇಮಕಾತಿ) ನಿಯಮಾವಳಿ 1977 ಹಾಗೂ ಮೇಲೆ ತಿಳಿಯಪಡಿಸಿದ ನಿಯಮಗಳಿಗೆ ಕಾಲಕಾಲಕ್ಕೆ ಆಗುವ 
ತಿದ್ದುಪಡಿಗಳ ಅನುಸಾರ ಈ ಅಧಿಸೂಚನೆಯನ್ನು ಪ್ರಕಟಿಸುತ್ತ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 

ಅಧಿಕೃತ ವೆಬ್ ಸೈಟ್ www . ksp .gov.in ನಲ್ಲಿ ಆನ್ - ಲೈನ್ ( On-line) (ಎಲೆಕ್ಟ್ರಾನಿಕ್ ಮಾರ್ಗ) ಮುಖಾಂತರ 
ಮಾತ್ರ ಸಲ್ಲಿಸತಕ್ಕದ್ದು, ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. 
ವಿಶೇಷ ಸೂಚನೆ : ಅರ್ಹ ಅಭ್ಯರ್ಥಿಗಳು “ ಅನುಬಂಧ - ಎ ” ರಲ್ಲಿ ನೀಡಲಾಗಿರುವ ಖಾಲಿ ಹುದ್ದೆಗಳ ವರ್ಗೀಕರಣವನ್ನು ನೋಡಿ ಅರ್ಜಿ ಸಲ್ಲಿಸುವಂತೆ 
ಸೂಚಿಸಲಾಗಿದೆ. 
2 . ಶುಲ್ಕ: 
ಸಾಮಾನ್ಯ ವರ್ಗ , ಪ್ರವರ್ಗ 2( ಎ), 2( ಬಿ), 3( ಎ), 3( ಬಿ) ಗೆ ಸೇರಿದ ಅಭ್ಯರ್ಥಿಗಳಿಗೆ 

250/ 
ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ -1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 

100 / 
ನಿಗದಿತ ಶುಲ್ಕವನ್ನು State Bank of Mysore / State Bank of Hyderabad ಗಳ ಅಧಿಕೃತ ಶಾಖೆಗಳಲ್ಲಿ ಬ್ಯಾಂಕಿನ ಕಛೇರಿ 
ವೇಳೆಯಲ್ಲಿ ಚಲನ್ ನೀಡಿ ಶುಲ್ಕ ಪಾವತಿಸಬೇಕು. 
ಟಿಪ್ಪಣಿ: ಒಮ್ಮೆ ಶುಲ್ಕವನ್ನು ಪಾವತಿಸಿದ ನಂತರ ಅದನ್ನು ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ ಅಥವಾ ಅದನ್ನು ನೇಮಕಾತಿ 
ಸಮಿತಿಯು ನಡೆಸುವ ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಮೇಲಿನ ಕಾಲಂಗಳಲ್ಲಿ ನಮೂದಿಸಿದಂತೆ 
ಅಭ್ಯರ್ಥಿಗೆ ಅನ್ವಯಿಸುವ ಶುಲ್ಕವನ್ನು ನಗದು ರೂಪದಲ್ಲಿ ಮಾತ್ರ ಪಾವತಿಸತಕ್ಕದ್ದು . ( ಪಾವತಿಸುವ ವಿವರಗಳನ್ನು ಈ ಕೆಳಗಿನ ಪ್ಯಾರಾದಲ್ಲಿ ನೀಡಲಾಗಿದೆ). ಡಿಡಿ, 
ಪೋಸ್ಟಲ್ ಆರ್ಡರ್ , ಮನಿ ಆರ್ಡ‌್ರ ಇವುಗಳನ್ನು ಸ್ವೀಕರಿಸಲಾಗುವುದಿಲ್ಲ. 
3. ಆನ್ - ಲೈನ್ ( On - line) ಮುಖಾಂತರ ಅರ್ಜಿ ಸಲ್ಲಿಸುವ ಹಾಗೂ ಶುಲ್ಕ ಪಾವತಿಸುವ ವಿಧಾನ : 

ಅರ್ಜಿದಾರ ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಮಾಹಿತಿಸೂಚಿ/ಸೂಚನೆಗಳನ್ನು ಜಾಗರೂಕತೆಯಿಂದ ಓದಿಕೊಂಡು ಭರ್ತಿ ಮಾಡಬೇಕು. 
ಇಲಾಖೆಯ ಅಧಿಕೃತ ವೆಬ್ಸೈಟ್ www . ksp . gov .in ನಲ್ಲಿ ನೀಡಲಾಗಿರುವ ಸೂಚನೆಗಳನ್ನು ಓದಿಕೊಂಡು ಇರುವ ಅರ್ಜಿಯನ್ನು ಆನ್‌ಲೈನ್ 
ಮುಖಾಂತರ ಯಾವುದೇ ತಪ್ಪು ಮಾಹಿತಿಯನ್ನು ನೀಡದೇ ಭರ್ತಿ ಮಾಡತಕ್ಕದ್ದು. ತಪ್ಪು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದ್ದಲ್ಲಿ ಅಂತಹವರ ವಿರುದ್ದ 
ನೇಮಕಾತಿ ಸಮಿತಿಯು ಕಾನೂನಿನನ್ವಯ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು . ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಅರ್ಜಿದಾರ ಒಂದು ಬಿಳಿ ಹಾಳೆಯ 
ಮೇಲೆ ಪಾಸ್‌ಪೋರ್ಟ್ ಅಳತೆಯ ಬಣ್ಣದ ಭಾವಚಿತ್ರವನ್ನು ಮತ್ತು ಸಹಿಯನ್ನು ಪ್ರತ್ಯೇಕವಾಗಿ ( Soft Copy - less than 250 KB) ಸ್ಕ್ಯಾನ್ 
ಮಾಡಿಟ್ಟುಕೊಂಡಿರಬೇಕು. ನಂತರ ಅರ್ಜಿದಾರನ ಹೆಸರು , ಜಾತಿ, ಮೀಸಲಾತಿಗಳ ವಿವರ, ಹುಟ್ಟಿದ ದಿನಾಂಕ ಮತ್ತು ಇತ್ಯಾದಿ ವಿವರಗಳನ್ನು ಭರ್ತಿ ಮಾಡಿ 
ಕೊನೆಯದಾಗಿ ಸ್ಕ್ಯಾನ್ ಮಾಡಿಟ್ಟುಕೊಂಡಿರುವ ಭಾವಚಿತ್ರ ಮತ್ತು ಸಹಿಯನ್ನು ಕಂಪ್ಯೂಟರ್ ಮುಖೇನ ಅಪ್‌ಲೋಡ್ ( Upload) ಮಾಡುವುದು. 
ಇಲ್ಲವಾದಲ್ಲಿ ಅಂತಹ ಅರ್ಜಿದಾರರು ಆನ್‌ಲೈನ್‌ನಲ್ಲಿ ಅರ್ಜಿಯನ್ನು ತುಂಬಿ ಮುಂದುವರೆಯಲು ಸಾಧ್ಯವಾಗುವುದಿಲ್ಲ. ಅರ್ಜಿದಾರ ನೀಡಿರುವ ವಿವರಗಳು 
ಎಲ್ಲಾ ರೀತಿಯಿಂದಲೂ ಸಮರ್ಪಕವಾಗಿದ್ದಲ್ಲಿ ಮಾತ್ರ ಚಲನ್ ಮುದ್ರಿಸಬಹುದು. ಚಲನ್ ಮುದ್ರಿಸಲು ಜನರೇಟ್ ಚಲನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ 
ತ್ರಿಪತಿ ( Triplicate) ಬ್ಯಾಂಕ್ ಚಲನ್ ಸೃಜನೆಯಾಗುತ್ತದೆ. ಆ ಚಲನ್‌ನಲ್ಲಿ ಅರ್ಜಿಯ ಸಂಖ್ಯೆಯೊಂದಿಗೆ, ಆಯ್ಕೆ ಮಾಡಿರುವ ಘಟಕ, ನಿಮ್ಮ ಭಾವಚಿತ್ರ, 
ಪ್ರವರ್ಗ , ಮೀಸಲಾತಿಗಳ ವಿವರ ಮತ್ತು ಪಾವತಿಸಬೇಕಾಗಿರುವ ನಿಗದಿತ ಶುಲ್ಕಗಳ ವಿವರಗಳು ಇರುತ್ತವೆ. ಆ ಚಲನ್ ಪ್ರತಿಯನ್ನು ಮುದ್ರಿಸಿ /ಪ್ರಿಂಟ್ 
ಮಾಡಿಕೊಳ್ಳತಕ್ಕದ್ದು. 

ನಂತರ ಅರ್ಜಿದಾರ ಮುದ್ರಿಸಿಕೊಳ್ಳಲಾದ ಚಲನ್‌ನಲ್ಲಿ ನಮೂದಾಗಿರುವ ಒಟ್ಟು ಪರೀಕ್ಷಾ ಶುಲ್ಕವನ್ನು ನಗದು ರೂಪದಲ್ಲಿಯೇ ಅಧಿಕೃತ 
ಎಸ್. ಬಿ. ಎಂ ಅಥವಾ ಎಸ್ . ಬಿ.ಹೆಚ್ ಬ್ಯಾಂಕ್ ಶಾಖೆಗಳಲ್ಲಿ ಪಾವತಿಸಬೇಕು. ಶುಲ್ಕ ಪಾವತಿಸಿದ ನಂತರ ಚಲನ್‌ನ ಅಭ್ಯರ್ಥಿ ಪ್ರತಿಯನ್ನು 
ಇಟ್ಟುಕೊಂಡಿರತಕ್ಕದು. 

ಅಭ್ಯರ್ಥಿಯು ಶುಲ್ಕ ಪಾವತಿಸಿದ ಮರುದಿನ ಪುನಃ ಇಲಾಖೆಯ ಅಧಿಕೃತ ವೆಬ್‌ಸೈಟ್ www . ksp . gov.in ನಲ್ಲಿ My Application ನ್ನು 
ಕ್ಲಿಕ್ ಮಾಡಿ, ತಮ್ಮ ಅರ್ಜಿ ಸಂಖ್ಯೆ ಮತ್ತು ಜನ್ಮ ದಿನಾಂಕ ನಮೂದಿಸಿದ ನಂತರವೇ ಅರ್ಜಿ ತೆರೆಯುತ್ತದೆ ಹಾಗೂ ಅಭ್ಯರ್ಥಿಯು ಭರ್ತಿ ಮಾಡಿರುವ ಎಲ್ಲಾ 


೫೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


ಭಾಗ ೫ 


ವಿವರಗಳನ್ನು ಒಳಗೊಂಡಂತೆ ಅರ್ಜಿಯು ಸೃಜನೆಯಾಗುತ್ತದೆ, ಸದರಿ ಅರ್ಜಿಯ ಪ್ರತಿಯನ್ನು ಪ್ರಿಂಟ್ ಮಾಡಿಟ್ಟುಕೊಳ್ಳತಕ್ಕದ್ದು. ಅರ್ಜಿ ಪ್ರತಿ ಮತ್ತು ಅರ್ಜಿ 
ಸಂಖ್ಯೆಯು ಮುಂದಿನ ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. 

• ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ: 12.05.2014, ಬೆಳಿಗ್ಗೆ 10.00 ಗಂಟೆಯಿಂದ 
• ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ : 10.06. 2014, ಸಂಜೆ 06.00 ಗಂಟೆಯವರೆಗೆ 

• ಅಧಿಕೃತ ಬ್ಯಾಂಕ್ ಶಾಖೆಗಳ ಕಛೇರಿ ವೇಳೆಯಲ್ಲಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ: 11.06.2014, 
ಸೂಚನೆ: 

ಪೊಲೀಸ್ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ನೀಡಲಾಗಿರುವ ಅರ್ಜಿಯನ್ನು ಭರ್ತಿ ಮಾಡಿ, ನಿಗದಿತ ದಿನಾಂಕದೊಳಗೆ ಸಲ್ಲಿಸಲಾಗುವ 
ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುವುದು. 
ಆನ್‌ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವ ಸಂದರ್ಭದಲ್ಲಿ ಸಮಸ್ಯೆ ಎದುರಾದಲ್ಲಿ ಸಹಾಯವಾಣಿ ( Help line) 080 - 22943346 
ಅನ್ನು ಸಂಪರ್ಕಿಸಿ ಅಗತ್ಯ ಮಾಹಿತಿ ಪಡೆದು ಅರ್ಜಿ ಸಲ್ಲಿಸಬಹುದು. ಆನ್‌ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವ ಸಂದರ್ಭದಲ್ಲಿ 
ತಾಂತ್ರಿಕ ತೊಂದರೆ ಎದುರಾದಲ್ಲಿ ಅದನ್ನು ಸ್ಥಗಿತಗೊಳಿಸಿ ಮತ್ತೊಮ್ಮೆ ಅಧಿಕೃತ ವೆಬ್‌ಸೈಟ್‌ನಲ್ಲಿ ನೀಡಲಾಗಿರುವ ಅರ್ಜಿಯನ್ನು ಭರ್ತಿ ಮಾಡಲು 

ತಿಳಿಸಲಾಗಿದೆ. 
ಈ ಕೆಳಗೆ ನಮೂದಿಸಿರುವ ಖಾಲಿ ಹುದ್ದೆಗಳ ಸಂಖ್ಯೆ ತಾತ್ಕಾಲಿಕವಾಗಿದ್ದು, ಅವಶ್ಯಕತೆ ಹಾಗೂ ಸಂದರ್ಭಕ್ಕೆ ಅನುಗುಣವಾಗಿ ಬದಲಾವಣೆ ಮಾಡಲಾಗುವುದು. 
ಅ) ನಾಗರಿಕ ಪೊಲೀಸ್ ಕಾನ್ಸ್‌ಟೇಬಲ್( ಪುರುಷ) 

- 2059 ಹುದ್ದೆಗಳು 
ಆ ) ಮಹಿಳಾ ಪೊಲೀಸ್ ಕಾನ್ಸ್‌ಟೇಬಲ್ 

- 515 ಹುದ್ದೆಗಳು 
ಇ) ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ಮೀಸಲಿರುವ 
ನಾಗರಿಕ ಪೊಲೀಸ್ ಕಾನ್ಸ್‌ಟೇಬಲ್ ( ಪುರುಷ) 

- - 179 ಹುದ್ದೆಗಳು 
ಈ ) ಹೈದರಾಬಾದ್ -ಕರ್ನಾಟಕ ಪ್ರದೇಶಕ್ಕೆ ಮೀಸಲಿರುವ 
ಮಹಿಳಾ ಪೊಲೀಸ್ ಕಾನ್ಸ್‌ಟೇಬಲ್ 

- 45 ಹುದ್ದೆಗಳು 

ಒಟ್ಟು = 2798 ಹುದ್ದೆಗಳು 
( ಖಾಲಿ ಹುದ್ದೆಗಳ ವರ್ಗೀಕರಣಕ್ಕೆ ಅನುಬಂಧ- ಎ ಅನ್ನು ನೋಡಿ) 
ಸೂಚನೆ: ಹೈದರಾಬಾದ್ - ಕರ್ನಾಟಕ ಮೀಸಲಾತಿ ಕೋರುವ ಅಭ್ಯರ್ಥಿಗಳಿಗೆ ಮೇಲೆ ನಮೂದಿಸಿರುವ ಇ ಮತ್ತು ಈ ಗಳಲ್ಲಿ ಮೀಸಲಿರಿಸಲಾಗಿರುವ ಖಾಲಿ 

ಹುದ್ದೆಗಳಿಗೆ ಮಾತ್ರ ಪರಿಗಣಿಸಲಾಗುವುದು ಮತ್ತು ಸದರಿ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ಮೇಲೆ ನಮೂದಿಸಿರುವ ಅ ಮತ್ತು ಆ ಗಳಲ್ಲಿ 
ಮೀಸಲಿರಿಸಲಾಗಿರುವ ಖಾಲಿ ಹುದ್ದೆಗಳಿಗೆ ಅರ್ಹರಾಗುವುದಿಲ್ಲ. 
4. ಅರ್ಹತಾ ಷರತ್ತುಗಳು : 

ಭಾರತೀಯ ನಾಗರಿಕನಾಗಿರತಕ್ಕದ್ದು. 
ii) ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ ಇನ್ನೊಬ್ಬ ಹೆಂಡತಿ 

ಇರುವ ವ್ಯಕ್ತಿಯನ್ನು ಮದುವೆಯಾಗಿರುವ, ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ ಪೂರ್ವಾನುಮತಿಯನ್ನು ಪಡೆಯದೇ 
ನೇಮಕಾತಿಗೆ ಅರ್ಹರಾಗುವುದಿಲ್ಲ. 
ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು ಮತ್ತು ಅವರ ನೇಮಕಾತಿಯ ಕರ್ತವ್ಯಗಳ ದಕ್ಷ 

ನಿರ್ವಹಣೆಗೆ ಆತಂಕವನ್ನುಂಟು ಮಾಡುವ ಸಂಭವ ಇರುವ ಯಾವುದೇ ದೈಹಿಕ ನ್ಯೂನತೆಯಿಂದ ಮುಕ್ತರಾಗಿರಬೇಕು. 
5 . ವಯೋಮಿತಿ : 
1) ಸಾಮಾನ್ಯ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ: 

ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಂದರೆ 10.06.2014ಕ್ಕೆ ಅಭ್ಯರ್ಥಿಗೆ ಕನಿಷ್ಟ 19 ವರ್ಷ ವಯಸ್ಸಾಗಿರಬೇಕು 
ಹಾಗೂ ಈ ಕೆಳಕಂಡ ವಯಸ್ಸು ಮೀರಿರಬಾರದು. 
ಅ ) ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 27 ವರ್ಷಗಳು. 

ಆ) ಇತರೆ ಅಭ್ಯರ್ಥಿಗಳಿಗೆ 25 ವರ್ಷಗಳು. 
ii) ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ : 

ಮಾಜಿ ಸೈನಿಕ ಅಭ್ಯರ್ಥಿಯು ಸೈನ್ಯ ವಿಯೋಜನೆ , ಸೇವೆಯಿಂದ ತೆಗೆದುಹಾಕಿದ ಹಾಗೂ ಸೇವಾ ನಿವೃತ್ತಿ ಹೊಂದಿದ ಕಾರಣದಿಂದ 
ಬಿಡುಗಡೆಯಾದ ಮಾಜಿ ಯೋಧರಾಗಿದ್ದಲ್ಲಿ ಅವರು ಸೇವೆ ಸಲ್ಲಿಸಿದ ಅವಧಿ ” ಯ ಜೊತೆಗೆ ಹೆಚ್ಚುವರಿ 03 ವರ್ಷಗಳ ರಿಯಾಯಿತಿಗಳನ್ನು 

ನೀಡಲಾಗುವುದು . ಮಾಜಿ ಯೋಧ ಎಂಬ ಶಬ್ದವು ಚಾಲ್ತಿಯಲ್ಲಿರುವ ಸಂಬಂಧಿಸಿದ ನಿಯಮಾವಳಿಗಳಲ್ಲಿನ ಪರಿಭಾಷೆಯ ಅರ್ಥ ಹೊಂದಿದೆ. 
i) ಮಾಜಿ ಸೈನಿಕರ ಬಗ್ಗೆ ವಿವರಣೆ: 

ಮಾಜಿ ಸೈನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆಯಲ್ಲಿ ಯಾವುದೇ ಶ್ರೇಣಿಯಲ್ಲಿ ( ಯೋಧ 
ಅಥವಾ ಯೋಧರಲ್ಲದ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ. ಆದರೆ ಡಿಫೆನ್ಸ್ ಸೆಕ್ಯುರಿಟಿಕೋರ್ (Defence Security Corps ), ಜನರಲ್ 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


೫೫೫ 


ರಿಸರ್ವ್ ಇಂಜಿನಿಯರಿಂಗ್ ಫೋರ್ಸ್ ( General Reserved Engineering Force), ಲೋಕ್ ಸಹಾಯಕ್ ಸೇನಾ 
( Lok Sahayak Sena ) ಮತ್ತು ಪ್ಯಾರಾ ಮಿಲಿಟರಿ ದಳ ( Para Military Forces) ದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ 
ಸೇರ್ಪಡೆಯಾಗುವುದಿಲ್ಲ: ಮತ್ತು 
( ಅ) ಅಂತಹ ಸೇನೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ 

ಅಥವಾ 
( ಆ) ವೈದ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಯಿಂದ ಬಿಡುಗಡೆಯಾದ ಅಥವಾ ವ್ಯಕ್ತಿಯ ಹಿಡಿತಕ್ಕೂ ಮೀರಿದ ಪರಿಸ್ಥಿತಿಗಳಿಂದ 
ಮತ್ತು ವೈದ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಅಂತಹ ಸೇವೆಯಲ್ಲಿ ಬಿಡುಗಡೆಯಾದವನು. 

ಅಥವಾ 
( ಇ) ಸ್ವಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ ಹೊಂದಿದ ವ್ಯಕ್ತಿ. 

ಅಥವಾ 
( ಈ ) ತನ್ನ ಸ್ವಂತ ಕೋರಿಕೆ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ ತೆಗೆದುಹಾಕಿರುವ ಅಥವಾ 

ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ದಿಷ್ಟ ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ 
ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ ವ್ಯಕ್ತಿ ಮತ್ತು ಪ್ರಾಂತೀಯ ಸೇವೆಯ ಈ ಕೆಳಗೆ ಹೆಸರಿಸಿದ ವರ್ಗದ ಸಿಬ್ಬಂದಿಯವರು: 
1. ನಿರಂತರ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಪಿಂಚಣಿದಾರರು. 
2. ಮಿಲಿಟರಿ ಸೇವೆಯಿಂದಾಗಿ ಉಂಟಾದ ದೈಹಿಕ ಅಸಾಮರ್ಥ್ಯತೆ ಹೊಂದಿ ಬಿಡುಗಡೆಯಾದ ವ್ಯಕ್ತಿ. 

3. ಗ್ಯಾಲಂಟ್ರಿ ಪ್ರಶಸ್ತಿ ವಿಜೇತರು. 
ವಿವರಣೆ: ಕೇಂದ್ರ ಸಶಸ್ತದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ ವರ್ಗದಡಿ ಬರುವ ವ್ಯಕ್ತಿಗೆ 

ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಉದ್ಯೋಗಕ್ಕೆ ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ 
ದೊರೆಯುವ ಎಲ್ಲಾ ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ 

ನೀಡುವವರೆಗೆ ರಾಜ್ಯ ನಾಗರಿಕ ಸೇವೆ ಅಥವಾ ಹುದ್ದೆಗಳಿಗೆ ನೇಮಕ ಹೊಂದುವಂತಿಲ್ಲ. 
iv) ಭಾರತ ಸರ್ಕಾರದ ಅಧಿಕೃತ ಜ್ಞಾಪನ ಪತ್ರ ಸಂಖ್ಯೆ.36034/ 27/84- ಸಿಬ್ಬಂದಿ ( ಎಸ್‌ಸಿಟಿ), ದಿನಾಂಕ 02 .05.1985 ರನ್ವಯ ಮಾಜಿ ಸೈನಿಕರು 

ಅವರಿಗೆ ನೀಡಿರುವ ಪ್ರಯೋಜನವಾದ ಪುನರ್ ನೇಮಕವನ್ನು ಉಪಯೋಗಿಸಿಕೊಂಡು ಒಂದು ಬಾರಿ ಸರ್ಕಾರಿ ಹುದ್ದೆಗೆ ಅಯ್ಕೆಯಾದಲ್ಲಿ 
ಅಂತಹ ಮಾಜಿ ಸೈನಿಕರ ಸ್ಥಾನವು ಸರ್ಕಾರಿ ಉದ್ಯೋಗದ ಪುನರ್ ನೇಮಕಕ್ಕೆ ರದ್ದಾಗುತ್ತದೆ. ಕರ್ನಾಟಕ ಸರ್ಕಾರದ ಪತ್ರ 
ಸಂಖ್ಯೆ.ಒಣ/90 /ಸೊಸಿಅ/2005 , ದಿನಾಂಕ 02.02 .2006ರ ಪತ್ರದಲ್ಲಿ ದಿನಾಂಕ 02.05.1985ರ ಕೇಂದ್ರ ಸರ್ಕಾರದ ಅಧಿಕೃತ ಜ್ಞಾಪನದಲ್ಲಿನ 
ಮಾರ್ಗಸೂಚಿಯನ್ವಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿರುತ್ತದೆ. ಈ ವಿಷಯದ ಕುರಿತು ವೃಂದ ಮತ್ತು ನೇಮಕಾತಿ ನಿಯಮವಾದ 
ಕರ್ನಾಟಕ ರಾಜ್ಯ ಪೊಲೀಸ್‌ ಲಿಪಿಕ ಸೇವೆಗಳು ಸೇರಿದಂತೆ (ನೇಮಕಾತಿ) ( ತಿದ್ದುಪಡಿ ) ನಿಯಮ , 2009 ರಲ್ಲಿಯೂ ಸಹ 
ನಿಗದಿಪಡಿಸಲಾಗಿದೆ. ಆದ್ದರಿಂದ ಒಂದು ಬಾರಿ ಮಾಜಿ ಸೈನಿಕ ಮೀಸಲಾತಿಯನ್ನು ಉಪಯೋಗಿಸಿ ಸರ್ಕಾರಿ ಹುದ್ದೆಗೆ ಆಯ್ಕೆಯಾದ ಮಾಜಿ 
ಸೈನಿಕರು ಮತ್ತೊಮ್ಮೆ ಸದರಿ ಮೀಸಲಾತಿಯನ್ನು ಕೋರಲು ಬರುವುದಿಲ್ಲ. ಅಂತಹ ಮಾಜಿ ಸೈನಿಕ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು 
ರದ್ದುಪಡಿಸಲಾಗುವುದು. ( ಈ ಕಾರಣದಿಂದ ಮಾಜಿ ಸೈನಿಕರು ಕಡ್ಡಾಯವಾಗಿ ಅರ್ಜಿಯಲ್ಲಿ ನಿಗದಿಪಡಿಸಲಾಗಿರುವ ಕಾಲಂನ್ನು ಭರ್ತಿ ಮಾಡತಕ್ಕದ್ದು 

ಹಾಗೂ ಭೂಸೇನೆ/ ನೌಕಾಸೇನೆ/ವಾಯುಸೇನೆಯಲ್ಲಿ ಸೇವೆ ಸಲ್ಲಿಸಿದಷ್ಟು ಅವಧಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡತಕ್ಕದ್ದು) 
V) ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿನಾಂಕದ ನಂತರ ಯಾವೊಬ್ಬ ಮಾಜಿ ಸೈನಿಕ ಅಭ್ಯರ್ಥಿಯು ಸರ್ಕಾರಿ ನೌಕರಿಯೊಂದಕ್ಕೆ ಮಾಜಿ ಸೈನಿಕ 

ಮೀಸಲಾತಿ ಪಡೆದು ಸೇರಿದರೆ , ಅಂತಹ ಮಾಜಿ ಸೈನಿಕ ತಾನು ನೌಕರಿ ಸೇರಿದ ಬಗ್ಗೆ ಪೊಲೀಸ್ ಕಮೀಷನರ್ ( ಬೆಂಗಳೂರು ನಗರ) ಕಛೇರಿಗೆ 
ಮಾಹಿತಿ ನೀಡತಕ್ಕದ್ದು. ಮಾಹಿತಿ ನೀಡದೆ ತದನಂತರ ತಿಳಿದುಬಂದಲ್ಲಿ ಅಂತಹ ಮಾಜಿ ಸೈನಿಕ ಅಭ್ಯರ್ಥಿಯ ಅಭ್ಯರ್ಥಿತನವನ್ನು ರದ್ದು 

ಪಡಿಸಲಾಗುವುದು. ಇಂತಹ ಅಭ್ಯರ್ಥಿಯು ಮಾಜಿ ಸೈನಿಕ ಮೀಸಲಾತಿಗೆ ಅನರ್ಹನಾಗುತ್ತಾನೆ. 
vi) ಮಾಜಿ ಯೋಧ ಎಂಬ ಶಬ್ದವು ಚಾಲ್ತಿಯಲ್ಲಿರುವ ಸಂಬಂಧಿಸಿದ ನಿಯಮಾವಳಿಗಳಲ್ಲಿನ ಪರಿಭಾಷೆಯ ಅರ್ಥ ಹೊಂದಿದೆ. 
vii) ಕೆ. ಸಿ.ಎಸ್. ( ಸಾಮಾನ್ಯ ನೇಮಕಾತಿ) ನಿಯಮ 9 (1) ರನ್ವಯ ಕೇಂದ್ರ ಸಶಸ್ತದಳದಲ್ಲಿ ಸೇವೆ ಸಲ್ಲಿಸುವಾಗ ಹತರಾದ ಅಥವಾ ಶಾಶ್ವತವಾಗಿ 
ದೈಹಿಕ ವಿಕಲತೆ ಹೊಂದಿದ ವ್ಯಕ್ತಿಗಳ ಕುಟುಂಬದವರು ( ಸಂದರ್ಭಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು ಮಲ ಮಕ್ಕಳು) 

ಮೀಸಲಾತಿಗೆ ಅರ್ಹರಾಗಿರುತ್ತಾರೆ . ಮಾಜಿ ಸೈನಿಕ ಮಕ್ಕಳಿಗೆ ವಯೋಮಿತಿ ಸಡಿಲಿಕೆ, ಸಹಿಷ್ಣುತೆ ಪರೀಕ್ಷೆ ಹಾಗೂ 
ದೇಹದಾರ್ಡ್ಯತೆ ಪರೀಕ್ಷೆಯಲ್ಲಿ ಯಾವುದೇ ತರಹದ ವಿನಾಯಿತಿಯನ್ನು ನೀಡಲಾಗುವುದಿಲ್ಲ. ಕರ್ತವ್ಯ ನಿರ್ವಹಿಸುತ್ತಿದ್ದ ಕೇಂದ್ರ ಸಶಸ್ತದಳದ 
ಅಧಿಕಾರಿಗಳಿಂದ ಅವಲಂಬಿತ ಪ್ರಮಾಣ ಪತ್ರ ಮತ್ತು ಸೈನಿಕ ಬೋರ್ಡ್‌ನಿಂದ ಪ್ರಮಾಣ ಪತ್ರವನ್ನು ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ 

ಕೊನೆಯ ದಿನಾಂಕ:10.06.2014ರೊಳಗಾಗಿ ಪಡೆದಿಟ್ಟುಕೊಂಡಿರತಕ್ಕದ್ದು . 
ಟಿಪ್ಪಣಿ: ಮೇಲಿನ ಷರತ್ತಿನ ಪ್ರಕಾರ ಮಾಜಿ ಸೈನಿಕ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ನಿಯಮಾನುಸಾರ ಆ ಮೀಸಲಾತಿಗೆ ಅರ್ಹರೇ ? ಎಂಬುದನ್ನು 
ಹತ್ತಿರದ ಜಿಲ್ಲಾ ಸೈನಿಕ ಬೋರ್ಡ್‌ನಿಂದ ತಿಳಿದುಕೊಂಡು ಮೀಸಲಾತಿಯನ್ನು ಕೋರುವುದು ಸೂಕ್ತ. 


೫೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೮, ೨೦೧೪ 


ಭಾಗ ೫ 


6. ವಿದ್ಯಾರ್ಹತೆ : 

ಎ) ನಾಗರಿಕ ಪೊಲೀಸ್ ಕಾನ್ಸ್‌ಟೇಬಲ್ ಮತ್ತು ಮಹಿಳಾ ಪೊಲೀಸ್ ಕಾನ್ಸ್ ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ: ಪಿ. ಯು .ಸಿ., ಅಥವಾ ತತ್ಸಮಾನ 
ವಿದ್ಯಾರ್ಹತೆಯನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ , ಅಂದರೆ 10.06.2014ಕ್ಕೆ ಹೊಂದಿರಬೇಕು. ( ಮಾಜಿ ಸೈನಿಕ ಅಭ್ಯರ್ಥಿಗಳು 
ವಿದ್ಯಾರ್ಹತೆಯ ಪ್ರಮಾಣ ಪತ್ರವನ್ನು ದಿನಾಂಕ:10.06.2014ರೊಳಗೆ ಹೊಂದಿದ್ದರೆ ಅಂತಹ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು ಮಾತ್ರ ಪರಿಗಣಿಸಲಾಗುವುದು). 

ಮಾಜಿ ಸೈನಿಕ ಅಭ್ಯರ್ಥಿಗಳು ಪಿ. ಯು .ಸಿ./ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರದೆ ಕೇವಲ ಸೇನೆಯಿಂದ ನೀಡುವ ವಿದ್ಯಾರ್ಹತೆ ಪ್ರಮಾಣ 
ಪತ್ರ ಹೊಂದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳ ಅರ್ಹತಾ ಪರೀಕ್ಷೆಯ ಅಂಕಗಳನ್ನು ಶೂನ್ಯ ಎಂದು ಪರಿಗಣಿಸಿ ಕೇವಲ ಲಿಖಿತ ಪರೀಕ್ಷೆಯ ಅಂಕಗಳನ್ನು ಮಾತ್ರ 
ಆಯ್ಕೆಗೆ ಪರಿಗಣಿಸಲಾಗುವುದು . 
ಟಿಪ್ಪಣಿ: ಮೇಲೆ ನಮೂದಿಸಿದಂತೆ ವಿದ್ಯಾರ್ಹತೆಯನ್ನು / ಶೇಕಡ ಅಂಕಗಳನ್ನು ಹೊಂದದೇ ಇರುವ ಅಭ್ಯರ್ಥಿಗಳು ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದರೆ 
ನಂತರ ನೇಮಕಾತಿ ಸಮಿತಿಗೆ ವಿದ್ಯಾರ್ಹತೆ / ಶೇಕಡ ಅಂಕಗಳನ್ನು ಹೊಂದಿರುವುದಿಲ್ಲವೆಂದು ಪತ್ತೆಯಾದಲ್ಲಿ ಅಂತಹ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು 
ಯಾವುದೇ ಹಂತದಲ್ಲಾದರೂ ರದ್ದು ಪಡಿಸಲಾಗುವುದು . 

ಬಿ ) ಜೆ.ಓ . ಸಿ. ಮತ್ತು ಜೆ.ಎಲ್. ಸಿ. ವಿದ್ಯಾರ್ಹತೆ ಪಡೆದ ಅಭ್ಯರ್ಥಿಗಳಿಗೆ : 
" ಶೈಕ್ಷಣಿಕ ವರ್ಷ 2004 -05ಕ್ಕೆ ಮುಂಚಿತವಾಗಿ ಮಂಡಳಿಯು ನಡೆಸಿದ 2ನೇ ಸೆಮಿಸ್ಟರ್ ಮತ್ತು 4ನೇ ಸೆಮಿಸ್ಟರ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಲ್ಲಿ ಅಭ್ಯರ್ಥಿಗಳು 
ಅರ್ಜಿಯನ್ನು ತುಂಬುವ ವಿಧಾನ... 
(1) ವೃತ್ತಿ ತರಬೇತಿ ಇಲಾಖೆಯು ನಡೆಸುವ 4 ಸೆಮಿಸ್ಟರ್ ಕೋರ್ಸ್‌ನಲ್ಲಿ ಅಭ್ಯರ್ಥಿಯು ತೇರ್ಗಡೆಯಾಗಿದ್ದಲ್ಲಿ ಅವರನ್ನು (JOC) ಎಂದು 

ಪರಿಗಣಿಸಲಾಗುವುದು. JOC ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಅಭ್ಯರ್ಥಿಗಳಿಗೆ ಎರಡನೇ ಮತ್ತು ನಾಲ್ಕನೇ ಸೆಮಿಸ್ಟರ್‌ನ ಆಯ್ಕೆ ವಿಷಯದ ಮತ್ತು 
ನಾಲ್ಕನೇ ಸೆಮಿಸ್ಟರ್‌ನ ಎರಡು ಭಾಷೆಗಳಲ್ಲಿ ಪಡೆದ ಅಂಕಗಳನ್ನು , ಶ್ರೇಣಿಯ ( Ranking) ಲೆಕ್ಕಕ್ಕೆ ತೆಗೆದುಕೊಳ್ಳಲಾಗುವುದು. ಒಂದು ವೇಳೆ JOC 
ಅಭ್ಯರ್ಥಿಗಳಿಗೆ ಎರಡು ಭಾಷೆಗಳಲ್ಲಿ ವಿನಾಯಿತಿಯನ್ನು ನೀಡಲಾಗಿದ್ದಲ್ಲಿ , ಎರಡನೇ ಮತ್ತು ನಾಲ್ಕನೇ ಸೆಮಿಸ್ಟರ್‌ನ ಜೊತೆಗೆ PUC ಪರೀಕ್ಷೆಯ 
ಎರಡು ಭಾಷೆಯ ಅಂಕಗಳನ್ನು ಪರಿಗಣಿಸಲಾಗುವುದು. 
ಒಂದು ವೇಳೆ JOC ಅಭ್ಯರ್ಥಿಗಳು ಒಂದೇ ಭಾಷೆಯಲ್ಲಿ ವಿನಾಯಿತಿ ಪಡೆದಿದ್ದಲ್ಲಿ, ಎರಡನೇ ಮತ್ತು ನಾಲ್ಕನೇ ಸೆಮಿಸ್ಟರ್‌ನ ಆಯ್ಕೆ ವಿಷಯದಲ್ಲಿ 
ಪಡೆದ ಅಂಕಗಳ ಜೊತೆಗೆ, ಯಾವ ಭಾಷೆಯಲ್ಲಿ ವಿನಾಯಿತಿ ಪಡೆಯಲಾಗಿದೆಯೋ PUC ಯಲ್ಲಿ ಆ ಭಾಷೆಯಲ್ಲಿ ಪಡೆದ ಅಂಕ ಮತ್ತು ಯಾವ 
ಭಾಷೆಯಲ್ಲಿ ವಿನಾಯಿತಿ ದೊರಕಿಲ್ಲವೋ JOC ನಾಲ್ಕನೇ ಸೆಮಿಸ್ಟರ್‌ನಲ್ಲಿ ಆ ಭಾಷೆಯಲ್ಲಿ ಪಡೆದ ಅಂಕಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಲಾಗುವುದು. 
ವೃತ್ತಿ ತರಬೇತಿ ಇಲಾಖೆಯು ನಡೆಸುವ ಎರಡು ವರ್ಷದ ಕೋರ್ಸ್‌ನಲ್ಲಿ ಅಭ್ಯರ್ಥಿಯು ತೇರ್ಗಡೆ ಹೊಂದಿದ್ದಲ್ಲಿ ಅಂತಹ ಅಭ್ಯರ್ಥಿಯನ್ನು 
(JLG) ಅಭ್ಯರ್ಥಿ ಎಂದು ಪರಿಗಣಿಸಲಾಗುವುದು. JLC ಅಭ್ಯರ್ಥಿಯು ಎರಡು ವರ್ಷಗಳ ಕೋರ್ಸ್‌ನಲ್ಲಿ ಪಡೆದಿರುವ ಅಂಕಗಳನ್ನು ಶ್ರೇಣಿಯ 

( Ranking) ಲೆಕ್ಕಕ್ಕೆ ತೆಗೆದುಕೊಳ್ಳಲಾಗುವುದು. 
ಶೈಕ್ಷಣಿಕ ವರ್ಷ 2004 - 05 ರ ನಂತರ 2ನೇ ಸೆಮಿಸ್ಟರ್‌ ಪರೀಕ್ಷೆಯನ್ನು ಕಾಲೇಜು ಮಟ್ಟದಲ್ಲಿ ಹಾಗೂ 4ನೇ ಸೆಮಿಸ್ಟರ್‌ ಪರೀಕ್ಷೆಯನ್ನು ಮಂಡಳಿಯ ಮಟ್ಟದಲ್ಲಿ 
ನಡೆಸಲಾಗುವ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಲ್ಲಿ ಅಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ತುಂಬುವ ವಿಧಾನ... 
( i ) ವೃತ್ತಿ ತರಬೇತಿ ಇಲಾಖೆಯು ನಡೆಸುವ 4ನೇ ಸೆಮಿಸ್ಟರ್ ಕೋರ್ಸ್‌ನಲ್ಲಿ ತೇರ್ಗಡೆಯಾದ ಅಭ್ಯರ್ಥಿಯು ಮಂಡಳಿಯು ನಡೆಸಿದ 4ನೇ ಸೆಮಿಸ್ಟರ್‌ 

ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಶ್ರೇಣಿಯ ( Ranking) ಲೆಕ್ಕಕ್ಕೆ ತೆಗೆದುಕೊಳ್ಳಲಾಗುವುದು. ಒಂದು ವೇಳೆ ಜೆ. ಓ.ಸಿ. ಅಭ್ಯರ್ಥಿಗಳಿಗೆ ಎರಡು 
ಭಾಷೆಗಳಲ್ಲಿ ವಿನಾಯಿತಿಯನ್ನು ನೀಡಲಾಗಿದ್ದಲ್ಲಿ , ನಾಲ್ಕನೇ ಸೆಮಿಸ್ಟರ್‌ನ ಜೊತೆಗೆ ಪಿ. ಯು . ಸಿ. ಪರೀಕ್ಷೆಯ ಎರಡು ಭಾಷೆಯ ಅಂಕಗಳನ್ನು 

ಪರಿಗಣಿಸಲಾಗುವುದು. 
ಟಿಪ್ಪಣಿ : 

ಡಿಪ್ಲೊಮಾ ಮತ್ತು ಐ. ಟಿ. ಐ. ನಲ್ಲಿ ಅಭ್ಯಾಸ ಮಾಡಿದ ಫಿಟ್ಟರ್‌, ಟರ್ನರ್ ಮತ್ತು ಎಲೆಕ್ನಿಷಿಯನ್ ಇತ್ಯಾದಿ ವಿದ್ಯಾರ್ಹತೆಗಳು ಪಿ. ಯು .ಸಿ.ಗೆ 

ಸಮಾನವಾಗುವುದಿಲ್ಲ. ಈ ವಿದ್ಯಾರ್ಹತೆಯನ್ನು ಹೊಂದಿದ ಅಭ್ಯರ್ಥಿಗಳು ಸಲ್ಲಿಸುವ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
ii ) ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ 

ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. ಮೇಲಿನ ವಿದ್ಯಾರ್ಹತೆಯನ್ನು ಹೊರತುಪಡಿಸಿ ಬೇರೆ ಯಾವ ವಿದ್ಯಾರ್ಹತೆಯನ್ನೂ 
ಪರಿಗಣಿಸಲಾಗುವುದಿಲ್ಲ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ:10.06. 2014 ರೊಳಗೆ ಎಲ್ಲಾ ಅಭ್ಯರ್ಥಿಗಳು ಪಿಯುಸಿ, 12ನೇ ತರಗತಿ ಅಥವಾ 

ತತ್ಸಮಾನ ಪರೀಕ್ಷೆಯ ಅಂಕಪಟ್ಟಿಯನ್ನು ಹೊಂದಿರಬೇಕು. 
7. ತರಬೇತಿ, ಖಾಯಂಪೂರ್ವ ಅವಧಿ ಮತ್ತು ವೇತನ ಶ್ರೇಣಿ: 
ಎ) ತರಬೇತಿ: 
ನೇಮಕಾತಿ ಹೊಂದಿದ ಅಭ್ಯರ್ಥಿಗಳು ಡಿಜಿ ಮತ್ತು ಐಜಿಪಿ ರವರು ಕಾಲ ಕಾಲಕ್ಕೆ ನಿರ್ದಿಷ್ಟ ಪಡಿಸಿದ ಪೊಲೀಸ್ ತರಬೇತಿ ಶಾಲೆಗಳಲ್ಲಿ ಮೂಲ 

ತರಬೇತಿಯನ್ನು ಪಡೆಯಬೇಕು. ತರಬೇತಿಯಲ್ಲಿ ನಿಗದಿಪಡಿಸಿದ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು. ಅನುತ್ತೀರ್ಣರಾದ ಅಭ್ಯರ್ಥಿಗಳನ್ನು 

ಸೇವೆಯಿಂದ ವಜಾಗೊಳಿಸಲಾಗುವುದು . 
ಬಿ) ಖಾಯಂಪೂರ್ವ ಅವಧಿ: 

ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳು ಎರಡು ವರ್ಷ ಆರು ತಿಂಗಳು ಖಾಯಂ ಪೂರ್ವ ಅವಧಿಯಲ್ಲಿರುತ್ತಾರೆ. 
ಸಿ) ವೇತನ ಶ್ರೇಣಿ: 

7 . 11600 -200-12000 - 250 -13000- 300- 14200 - 350-15600-400 - 17200- 450 -19000- 500- 21000 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


೫೫೭ 


ಡಿ) ಪಿಂಚಣಿ ಸೌಲಭ್ಯ : 

ಸರ್ಕಾರದ ಆದೇಶ ಸಂಖ್ಯೆ : ಎಫ್ಡಿ( ಎಸ್‌ಪಿಎಲ್ ) 04 ಪಿಇಟಿ 2005 , ದಿನಾಂಕ:31. 03.2006 ರಂತೆ ನೂತನ ಅಂಶದಾಯಿ ಪಿಂಚಣಿ ಸೌಲಭ್ಯ 
ಅನ್ವಯವಾಗುವುದು. 
8. ಸಹಿಷ್ಣುತೆ ಪರೀಕ್ಷೆ ( Endurance Test) ಮತ್ತು ದೇಹದಾರ್ಡ್ಯತೆ ಪರೀಕ್ಷೆ ( Physical Standard Test) : 

ಪರೀಕ್ಷೆಗಳ ದಿನಾಂಕವನ್ನು ಮುಂದೆ ಜಾಹೀರಾತು ಪಡಿಸಲಾಗುವುದು ಹಾಗೂ ಪೊಲೀಸ್ ಇಲಾಖೆಯ ವೆಬ್‌ಸೈಟ್ http :// www .ksp .gov.in ” ನಲ್ಲಿ 
ಪ್ರಕಟಿಸಲಾಗುವುದು. ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯ ದಿನಾಂಕ, ಸಮಯ ಮತ್ತು ಸ್ಥಳವನ್ನು ಹೊಂದಿರುವ ಪ್ರವೇಶ/ಕರೆ ಪತ್ರಗಳನ್ನು ಪೊಲೀಸ್ 
ಇಲಾಖೆಯ ಅಂತರ್ಜಾಲದಿಂದ ಅಭ್ಯರ್ಥಿಗಳು ಕಡ್ಡಾಯವಾಗಿ ಡೌನ್ ಲೋಡ್ ಮಾಡಿಕೊಳ್ಳಬೇಕು. ಅಭ್ಯರ್ಥಿಗಳಿಗೆ ಪ್ರವೇಶ ಪತ್ರಗಳನ್ನು ಪ್ರತ್ಯೇಕವಾಗಿ 
ರವಾನಿಸಲಾಗುವುದಿಲ್ಲ. ಪ್ರವೇಶ ಪತ್ರವಿಲ್ಲದೇ ಇ. ಟಿ. ಮತ್ತು ಪಿ.ಎಸ್. ಟಿ. ಪರೀಕ್ಷೆಗಳಿಗೆ ಅನುವು ಮಾಡಲಾಗುವುದಿಲ್ಲ. ಈ ಸಂಬಂಧ ಅಭ್ಯರ್ಥಿಗಳು 
ಮುಖ್ಯವಾಗಿ ಈ ಕಛೇರಿಯ ಅಧಿಕೃತ ವೆಬ್ಸೈಟ್ www.ksp .gov.in ನ್ನು ಮೇಲಿಂದ ಮೇಲೆ ಗಮನಿಸುತ್ತಿರುವುದು ಸೂಕ್ತ. 
ಎ) ಅಭ್ಯರ್ಥಿಗಳಿಗೆ ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯನ್ನು ಪೊಲೀಸ್ ಕಮೀಷನರ್ ಕಛೇರಿಯು ನಿಗದಿಪಡಿಸಿದ ಸ್ಥಳದಲ್ಲಿ 

ನಡೆಸಲಾಗುವುದು . ಆಯ್ಕೆ ಸಮಿತಿಯು ಯಾವುದೇ ಪರೀಕ್ಷಾ ಕೇಂದ್ರವನ್ನು ರದ್ದುಪಡಿಸುವ ಅಥವಾ ಹೊಸದಾಗಿ ಸೇರಿಸುವ ಹಕ್ಕನ್ನು 

ಕಾಯ್ದಿರಿಸಿಕೊಂಡಿರುತ್ತದೆ. ಆದ್ದರಿಂದ ಅಭ್ಯರ್ಥಿಗಳು ಇಲಾಖೆಯ ವೈಬ್‌ಸೈಟ್‌ನ್ನು ದಿನ ನಿತ್ಯ ನೋಡಲು ತಿಳಿಸಲಾಗಿದೆ. 
ಬಿ) ದೈಹಿಕ ಪರೀಕ್ಷೆಯು ನಡೆಯುವ ವೇಳೆ ಮತ್ತು ಸ್ಥಳವನ್ನು ಸಂಬಂಧಪಟ್ಟ ದೈಹಿಕ ಪರೀಕ್ಷೆಯ ಕೇಂದ್ರಗಳ ಸೂಚನಾ ಫಲಕದಲ್ಲಿಯೂ ಸಹ 
ಪ್ರಕಟಿಸಲಾಗುವುದು. ಕರೆಪತ್ರವನ್ನು ಪಡೆಯದೆ ಪರೀಕ್ಷೆಗೆ ಹಾಜರಾದಲ್ಲಿ ಅಂತಹವರಿಗೆ ದೈಹಿಕ ಪರೀಕ್ಷೆಗೆ ಅವಕಾಶ ನೀಡಲಾಗುವುದಿಲ್ಲ. 

ದೈಹಿಕ ಪರೀಕ್ಷೆಗೆ ಬರುವಾಗ ಕರೆಪತ್ರದ ಜೊತೆಗೆ ಈ ಕೆಳಕಂಡ ಯಾವುದಾದರೊಂದು ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ 
ಹಾಜರುಪಡಿಸತಕ್ಕದ್ದು. 

JOT USEJF ( Passport) 
ಚಾಲನಾ ಪರವಾನಗಿ ಪತ್ರ ( Driving License) 
ಪ್ಯಾನ್ ಕಾರ್ಡ್ ( PAN Card) 
ರಾಜ್ಯ ಸರ್ಕಾರ/ ಕೇಂದ್ರ ಸರ್ಕಾರ / ಸಾರ್ವಜನಿಕ ಸ್ವಾಮ್ಯದ ಅಥವಾ ಸರ್ಕಾರದ ಅಧೀನಕ್ಕೊಳಪಟ್ಟ ಖಾಸಗೀ ಕಂಪನಿಗಳು 
ವಿತರಿಸಿರುವ ಭಾವಚಿತ್ರವಿರುವ ಸೇವಾ ಗುರುತಿನ ಚೀಟಿ ( Service ID Card) 
ಸಾರ್ವಜನಿಕ ಬ್ಯಾಂಕುಗಳು | ಅಂಚೆ ಕಛೇರಿಗಳು ವಿತರಿಸಿರುವ ಭಾವಚಿತ್ರವಿರುವ ಪಾಸ್ ಪುಸ್ತಕ ( Bank Pass Book With 
Photograph ) 
ಭಾವಚಿತ್ರ ಸಮೇತ ನೋಂದಣಿಯಾಗಿರುವ ಸ್ವತ್ತಿನ ದಾಖಲೆಪತ್ರ ಅಥವಾ ಪಟ್ಟಾ ಪುಸ್ತಕ (Pattas and registered deeds 
with Photograph ) 
ಭಾವಚಿತ್ರ ಸಮೇತ ಸಂಬಂಧಪಟ್ಟ ಪ್ರಾಧಿಕಾರಿಯವರು ವಿತರಿಸಿರುವ ಜಾತಿ ಪ್ರಮಾಣ ಪತ್ರ ( Caste Certificate with 
Photo ) 
ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ವಿತರಿಸಿರುವ ಪಿಂಚಣಿ ಪುಸ್ತಕ / ಪಿಂಚಣಿ ಮಂಜೂರಾತಿ ಆಗಿರುವ ಆದೇಶ ( Ex -Servicemen s 

pension book /pension payment order) 
ix) ಎನ್. ಆರ್. ಇ. ಜಿ.ಎಸ್. ಯಿಂದ ನೀಡಿದ ಭಾವಚಿತ್ರವಿರುವ ಉದ್ಯೋಗಚೀಟಿ. (Job cards with Photograph) 

ಎಲೆಕ್ಟೋರಲ್ ಮೋಟೋ ಗುರುತಿನ ಚೀಟಿ ( EPIC). 
xi) ಭಾರತೀಯ ಗುರುತು ಪ್ರಾಧಿಕಾರದಿಂದ ನೀಡಲಾಗಿರುವ ಆಧಾರ್ ಕಾರ್ಡ್.( AADHAR CARD ). 
ಸಿ) ಕರೆಪತ್ರದ ಜೊತೆಗೆ ಆನ್‌ಲೈನ್ ಮುಖಾಂತರ ಸಲ್ಲಿಸಿದ ಅರ್ಜಿಯ ಜೆರಾಕ್ಸ್ ಪ್ರತಿಯನ್ನು ಸಹ ತರತಕ್ಕದ್ದು, ತಪ್ಪಿದ್ದಲ್ಲಿ ಪರೀಕ್ಷೆಗೆ ಹಾಜರಾಗಲು 

ಅನುಮತಿ ನೀಡಲಾಗುವುದಿಲ್ಲ. ನಿಗದಿತ ದಿನಾಂಕ ಹಾಗೂ ಸಮಯದಲ್ಲಿ ಹಾಜರಾಗದಿದ್ದರೆ ಅಂತಹವರನ್ನು ಅನರ್ಹ ಗೊಳಿಸಲಾಗುವುದು 

ಹಾಗೂ ಬದಲಿ ದಿನಾಂಕವನ್ನು ನೀಡಲಾಗುವುದಿಲ್ಲ. 
ಡಿ) ಸಹಿಷ್ಣುತೆ ಪರೀಕ್ಷೆ : ( Endurance Test) 
1) ದೇಹದಾರ್ಡ್ಯತೆ ಪರೀಕ್ಷೆಗೆ ಅರ್ಹರಾಗಲು ಅಭ್ಯರ್ಥಿಗಳು ಈ ಕೆಳಗಿನ ಎಲ್ಲಾ ಸಹಿಷ್ಣುತೆ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು ಹಾಗೂ ಈ 

ಕೆಳಗಿನ ಎಲ್ಲಾ ಸಹಿಷ್ಣುತೆ ಪರೀಕ್ಷೆಗಳನ್ನು ಈ ಕೆಳಗೆ ನಮೂದಿಸಿರುವ ಕ್ರಮದಲ್ಲಿಯೇ ಭಾಗವಹಿಸುವುದು ಕಡ್ಡಾಯವಾಗಿರುತ್ತದೆ. ಈ 
ಪರೀಕ್ಷೆಗಳಲ್ಲಿ ಭಾಗವಹಿಸುವುದನ್ನು ತಿರಸ್ಕರಿಸುವವರು/ ವಿಫಲವಾಗುವವರು ಅನರ್ಹತೆಗೆ ಒಳಗಾಗುವರು. ಪ್ರತಿಯೊಂದು ಸಹಿಷ್ಣುತೆ ಪರೀಕ್ಷೆ 
ಮುಗಿದ ನಂತರ ನಿಗದಿತ ನಮೂನೆಗೆ ಅಭ್ಯರ್ಥಿಯು ಭರ್ತಿ ಮಾಡಿರುವ ವಿವರಗಳನ್ನು ಪರಿಶೀಲಿಸಿ ಸಹಿ ಹಾಕಬೇಕು. ತಪ್ಪಿದಲ್ಲಿ ಅಂತಹ 
ಅಭ್ಯರ್ಥಿಯು ಅನರ್ಹತೆಗೊಳಗಾಗುವನು. ಸಹಿಷ್ಣುತೆ ಪರೀಕ್ಷೆಗೆ ಅಂಕಗಳನ್ನು ನೀಡಲಾಗುವುದಿಲ್ಲ. ಇವು ಕೇವಲ ಅರ್ಹತೆಗೆ ಮಾತ್ರ 
ಸೀಮಿತವಾಗಿರುತ್ತದೆ . 


ಭಾಗ ೫ 


೫೫೮ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 
- ii) ಸಿವಿಲ್ ಪೊಲೀಸ್ ಕಾನ್ಸ್ ಟೇಬಲ್ ಮತ್ತು ಮಹಿಳಾ ಪೊಲೀಸ್ ಕಾನ್ಸ್ ಟೇಬಲ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ : 

ಸಹಿಷ್ಣುತೆ ಪರೀಕ್ಷೆ 
ಅಂಶಗಳು 

ಅರ್ಹತಾ ವೇಳೆ / ದೂರ 
1600 ಮೀಟರ್ ಓಟ 

6 ನಿಮಿಷ 30 ಸೆಕೆಂಡ್ 

1.20 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 
ಎತ್ತರ ಜಿಗಿತ 

ಅಥವಾ 
ಎಲ್ಲಾ ಸಾಮಾನ್ಯ ಅಥವಾ 

3.80 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 
ಅಭ್ಯರ್ಥಿಗಳಿಗೆ ಉದ್ದ ಜಿಗಿತ 

( 3 ಅವಕಾಶಗಳು ಮಾತ್ರ) 

5 .60 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 
ಗುಂಡು ಎಸೆತ (7.26 ಕೆ. ಜಿ.) 

(3 ಅವಕಾಶಗಳು ಮಾತ್ರ) 
400 ಮೀಟರ್ ಓಟ 

2 ನಿಮಿಷಕ್ಕಿಂತ ಮೀರದಂತೆ 

0.90 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 
ಎತ್ತರ ಜಿಗಿತ 
ಮಹಿಳಾ ಮತ್ತು 

ಅಥವಾ 
ಅಥವಾ 
ಮಾಜಿ ಸೈನಿಕ 

2.50 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 
ಅಭ್ಯರ್ಥಿಗಳಿಗೆ ಉದ್ದ ಜಿಗಿತ 

(3 ಅವಕಾಶಗಳು ಮಾತ್ರ) 

3.75 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 
ಗುಂಡು ಎಸೆತ ( 4 ಕೆ. ಜಿ.) 

(3 ಅವಕಾಶಗಳು ಮಾತ್ರ) 
ದೇಹದಾರ್ಡ್ಯತೆ ಪರೀಕ್ಷೆ 
(ಸಹಿಷ್ಣುತೆ ಪರೀಕ್ಷೆಯಲ್ಲಿ ಅರ್ಹಗೊಂಡ ಅಭ್ಯರ್ಥಿಗಳಿಗೆ ಮಾತ್ರ) 


ಎಲ್ಲಾ ಸಾಮಾನ್ಯ ಮತ್ತು 
* ಮಾಜಿ ಸೈನಿಕ 
ಅಭ್ಯರ್ಥಿಗಳಿಗೆ 


ಕನಿಷ್ಠ ಎತ್ತರ : 168 ಸೆಂ . ಮೀ . 

ಕನಿಷ್ಠ ಎದೆ ಸುತ್ತಳತೆ : 
86 ಸೆಂ . ಮೀ (ಪೂರ್ತಿ ವಿಸ್ತರಿಸಿದಾಗ) ಕನಿಷ್ಟ ವಿಸ್ತರಣೆ 5 ಸೆಂ . ಮೀ . 


ಮಹಿಳಾ ಅಭ್ಯರ್ಥಿಗಳಿಗೆ 


ಕನಿಷ್ಠ ಎತ್ತರ : 157 ಸೆಂ . ಮೀ . 


ಕನಿಷ್ಠ ತೂಕ : 45 ಕೆ. ಜಿ . 


ವಿಶೇಷ ಸೂಚನೆ : 


ಸಹಿಷ್ಣುತೆ ಪರೀಕ್ಷೆಗೆ ಹಾಜರಾಗುವ ಮುನ್ನ ಅಭ್ಯರ್ಥಿಗಳು ದೈಹಿಕವಾಗಿ ಸದೃಢರಿರಬೇಕು. ಸಹಿಷ್ಣುತೆ ಪರೀಕ್ಷೆಯ ಸಂದರ್ಭದಲ್ಲಿ ಸಂಭವಿಸುವ ಯಾವುದೇ 
ರೀತಿಯ ಅನಾಹುತ / ತೊಂದರೆಗಳಿಗೆ ಪೊಲೀಸ್ ಇಲಾಖೆ/ ನೇಮಕಾತಿ ಸಮಿತಿಯು ಜವಾಬ್ದಾರರಾಗಿರುವುದಿಲ್ಲ. ಅಭ್ಯರ್ಥಿಗಳು ಅವರ ಸ್ವಂತ ಹಿತ ದೃಷ್ಟಿಯಿಂದ 
ಅವರ ದೇಹದ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸಿಕೊಂಡು, ಅಭ್ಯರ್ಥಿಯ ಆರೋಗ್ಯವು ಎಲ್ಲ ರೀತಿಯಿಂದಲೂ ಸದೃಢವಾಗಿದೆ ಎಂದು ಖಚಿತ ಪಡಿಸಿಕೊಂಡು 
ಇಲಾಖೆ ನಡೆಸುವ ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಗೆ ಎಲ್ಲ ವಿಧದಿಂದಲೂ ಅರ್ಹನೆಂದು/ ಅರ್ಹಳೆಂದು ಮುಂಚಿತವಾಗಿಯೇ ತಿಳಿದುಕೊಂಡು 
ಹಾಜರಾಗತಕ್ಕದ್ದು. ಈ ದಿಸೆಯಲ್ಲಿ ಕನಿಷ್ಠ ಒಂದು ತಿಂಗಳ ಮುಂಚೆಯಿಂದಲೇ ಸಹಿಷ್ಣುತೆ ಪರೀಕ್ಷೆಗೆ ಅಭ್ಯರ್ಥಿಗಳು ಸಾಕಷ್ಟು ಅಭ್ಯಾಸ ಮಾಡಿಕೊಳ್ಳತಕ್ಕದ್ದು. 
ಟಿಪ್ಪಣಿ : 
i) ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯನ್ನು ಒಂದು ದೈಹಿಕ ಪರೀಕ್ಷೆಯ ಸಮಿತಿಯು ನಡೆಸುತ್ತದೆ. ಯಾವುದೇ ವೈದ್ಯಕೀಯ ಪ್ರಮಾಣ ಪತ್ರದ 

ಆಧಾರದ ಮೇಲೆ ಪರಿಗಣಿಸಲಾಗುವುದಿಲ್ಲ. ದೈಹಿಕ ಪರೀಕ್ಷೆಯ ಸಮಿತಿಯು ನೀಡುವ ಫಲಿತಾಂಶವೇ ಅಂತಿಮವಾಗಿರುತ್ತದೆ. 
i) ಸಹಿಷ್ಣತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆ ಪೂರ್ಣಗೊಂಡ ನಂತರ ಅಭ್ಯರ್ಥಿಗಳು ದೈಹಿಕ ಪರೀಕ್ಷೆ ಸಮಿತಿ ಸಮ್ಮುಖದಲ್ಲಿ ನಿಗದಿತ ನಮೂನೆಗೆ ಸಹಿ 

ಮತ್ತು ಎಡಗೈ ಹೆಬ್ಬೆಟ್ಟಿನ ಗುರುತು ಹಾಕಬೇಕು. ಇಲ್ಲವಾದರೆ ಅಂತಹವರನ್ನು ಅನರ್ಹರೆಂದು ಪರಿಗಣಿಸಲಾಗುವುದು 
i) ಅಭ್ಯರ್ಥಿಗಳು ಸಹಿಷ್ಣುತೆ ಪರೀಕ್ಷೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯಲ್ಲಿ ಅರ್ಹಗೊಂಡಲ್ಲಿ ಮಾತ್ರ ಲಿಖಿತ ಪರೀಕ್ಷೆಗೆ ಅರ್ಹಗೊಳ್ಳುವರು. 
iv ) * ನಿಗದಿಪಡಿಸಿರುವ ಕನಿಷ್ಠ ಎತ್ತರ 168 ಸೆಂ . ಮೀ . ಹೊಂದಿರುವ ಮಾಜಿ ಸೈನಿಕ ಅಭ್ಯರ್ಥಿಗಳು ಲಭ್ಯವಿಲ್ಲದೆ ಇರುವ ಪಕ್ಷದಲ್ಲಿ ಕಡಿಮೆ ಎತ್ತರ 

ಹೊಂದಿರುವ ಮಾಜಿ ಸೈನಿಕ ಅಭ್ಯರ್ಥಿಗಳನ್ನು ಸಹ ಅರ್ಹತೆಗೆ ಅನುಗುಣವಾಗಿ ಅಂತಿಮ ಆಯ್ಕೆಗೆ ಪರಿಗಣಿಸಲಾಗುವುದು. ಕಡಿಮೆ ಎತ್ತರ 
ಹೊಂದಿರುವ ಅಭ್ಯರ್ಥಿಗಳು ಹೆಚ್ಚಿನ ಅಂಕಗಳನ್ನು ಪಡೆದಿದ್ದರೂ ಮೊದಲು ಕನಿಷ್ಠ ಎತ್ತರ ಹೊಂದಿರುವ ಮಾಜಿ ಸೈನಿಕ ಅಭ್ಯರ್ಥಿಗಳನ್ನು 
ಪರಿಗಣಿಸಿದ ನಂತರ ಕಡಿಮೆ ಎತ್ತರ ಹೊಂದಿರುವ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು ಪರಿಗಣಿಸಲಾಗುವುದು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 

೫೫೯ 
V) ದೇಹದಾರ್ಡ್ಯತೆ ಪರೀಕ್ಷೆಯ ಎತ್ತರ ಹಾಗೂ ತೂಕವನ್ನು BMI( Body Mass index machine ) ಯಂತ್ರದಿಂದ ಪಡೆಯಲಾಗುವುದು. 

vi) ಪಾರದರ್ಶಕತೆಗಾಗಿ ಮೇಲೆ ಹೇಳಿದ ಎಲ್ಲಾ ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯನ್ನು ವೀಡಿಯೋಗ್ರಫಿ ಮಾಡಲಾಗುವುದು. 
9. ಲಿಖಿತ ಪರೀಕ್ಷೆ: 
ಎ ) ಅಭ್ಯರ್ಥಿಯು ಸಹಿಷ್ಣುತೆ ಹಾಗೂ ದೇಹದಾರ್ಡ್ಯತೆ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದರೆ ಮಾತ್ರ ಲಿಖಿತ ಪರೀಕ್ಷೆಗೆ ಕರೆಯಲಾಗುವುದು. ಅಭ್ಯರ್ಥಿಗಳಿಗೆ 

ತ ಪರೀಕೆಯನ್ನು ಬೆಂಗಳೂರು ನಗರ ಕೇಂದ್ರದಲ್ಲಿ ಮಾತ್ರ ನಡೆಸಲಾಗುವುದು. ಆಯ್ಕೆ ಸಮಿತಿಯು ಯಾವುದೇ ಪರೀಕ್ಷಾ ಕೇಂದ್ರವನು 
ರದ್ದುಪಡಿಸುವ ಅಥವಾ ಹೊಸದಾಗಿ ಸೇರಿಸುವ ಹಕ್ಕನ್ನು ಕಾಯ್ದಿರಿಸಿಕೊಂಡಿರುತ್ತದೆ . ಪರೀಕ್ಷೆಯ ದಿನಾಂಕವನ್ನು ಇಲಾಖೆಯ ವೆಬ್‌ಸೈಟ್‌ನಲ್ಲಿ 

ನೀಡಲಾಗುವುದು. ಆದ್ದರಿಂದ ಅಭ್ಯರ್ಥಿಗಳು ಇಲಾಖೆಯ ವೈಬ್‌ಸೈಟ್‌ನ್ನು ದಿನ ನಿತ್ಯ ನೋಡಲು ತಿಳಿಸಲಾಗಿದೆ. 
ಬಿ) ಆನ್‌ಲೈನ್ ಮುಖಾಂತರ ಮಾತ್ರ ಅರ್ಜಿ ಸಲ್ಲಿಸಿರುವುದರಿಂದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯ ದಿನಾಂಕ, ಸಮಯ ಮತ್ತು ಸ್ಥಳವನ್ನು ಪ್ರತ್ಯೇಕವಾಗಿ 

ಅಂಚೆ ಮುಖಾಂತರ ನೀಡಲಾಗುವುದಿಲ್ಲ, ಆದ್ದರಿಂದ ಲಿಖಿತ ಪರೀಕ್ಷೆಯ ಕರೆಪತ್ರವನ್ನು ಈ ಕಛೇರಿಯ ಅಧಿಕೃತ ವೆಬ್‌ಸೈಟ್ www.ksp . gov .in 
ನಿಂದ ಕಡ್ಡಾಯವಾಗಿ ಪಡೆದುಕೊಳ್ಳತಕ್ಕದ್ದು ( Download). ಈ ಸಂಬಂಧ ಅಭ್ಯರ್ಥಿಗಳು ಮುಖ್ಯವಾಗಿ ಈ ಕಛೇರಿಯ ಅಧಿಕೃತ ವೆಬ್‌ಸೈಟ್ 
www.ksp. gov.in ನ್ನು ದಿನನಿತ್ಯ ಮೇಲಿಂದ ಮೇಲೆ ಗಮನಿಸುತ್ತಿರುವುದು ಸೂಕ್ತ. ಕರೆಪತ್ರವನ್ನು ಪಡೆಯದೆ ಪರೀಕ್ಷೆಗೆ ಹಾಜರಾದಲ್ಲಿ 
ಅಂತಹವರಿಗೆ ಲಿಖಿತ ಪರೀಕ್ಷೆಗೆ ಅವಕಾಶ ನೀಡಲಾಗುವುದಿಲ್ಲ. ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಗೆ ಬರುವಾಗ, ಕರೆಪತ್ರದ ಜೊತೆಗೆ ಈ ಕೆಳಕಂಡ 
ಯಾವುದಾದರೊಂದು ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ಹಾಜರುಪಡಿಸತಕ್ಕದ್ದು 

US JUSCE3F (Passport) 

ಚಾಲನಾ ಪರವಾನಗಿ ಪತ್ರ ( Driving License) 
iii) ಪ್ಯಾನ್ ಕಾರ್ಡ್ ( PAN Card) 

ರಾಜ್ಯ ಸರ್ಕಾರ / ಕೇಂದ್ರ ಸರ್ಕಾರ / ಸಾರ್ವಜನಿಕ ಸ್ವಾಮ್ಯದ ಅಥವಾ ಸರ್ಕಾರದ ಅಧೀನಕ್ಕೊಳಪಟ್ಟ ಖಾಸಗೀ ಕಂಪನಿಗಳು 
ವಿತರಿಸಿರುವ ಭಾವಚಿತ್ರವಿರುವ ಸೇವಾ ಗುರುತಿನ ಚೀಟಿ ( Service ID Card) 
ಸಾರ್ವಜನಿಕ ಬ್ಯಾಂಕುಗಳು / ಅಂಚೆ ಕಛೇರಿಗಳು ವಿತರಿಸಿರುವ ಭಾವಚಿತ್ರವಿರುವ ಪಾಸ್ ಪುಸ್ತಕ ( Bank Pass Book with 
Photograph ) 
ಭಾವಚಿತ್ರ ಸಮೇತ ನೋಂದಣಿಯಾಗಿರುವ ಸ್ವತ್ತಿನ ದಾಖಲೆಪತ್ರ ಅಥವಾ ಪಟ್ಟಾ ಪುಸ್ತಕ ( Pattas and registered deeds 
with Photograph ) 
ಭಾವಚಿತ್ರ ಸಮೇತ ಸಂಬಂಧಪಟ್ಟ ಪ್ರಾಧಿಕಾರಿಯವರು ವಿತರಿಸಿರುವ ಜಾತಿ ಪ್ರಮಾಣ ಪತ್ರ ( Caste Certificate with 
Photo ) 
ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ವಿತರಿಸಿರುವ ಪಿಂಚಣಿ ಮಸ್ತಕ / ಪಿಂಚಣಿ ಮಂಜೂರಾತಿ ಆಗಿರುವ ಆದೇಶ ( Ex -Servicemen s 

pension book /pension payment order) 
ix) ಎನ್.ಆರ್. ಇ . ಜಿ.ಎಸ್. ಯಿಂದ ನೀಡಿದ ಭಾವಚಿತ್ರವಿರುವ ಉದ್ಯೋಗಚೀಟಿ. (Job cards with Photograph) 

ಎಲೆಕ್ಟೋರಲ್ ಮೋಟೋ ಗುರುತಿನ ಚೀಟಿ ( EPIC ). 
xi) ಭಾರತೀಯ ಗುರುತು ಪ್ರಾಧಿಕಾರದಿಂದ ನೀಡಲಾಗಿರುವ ಆಧಾರ್ ಕಾರ್ಡ್.( AADHAR CARD ). 
ಲಿಖಿತ ಪರೀಕ್ಷೆಗೆ ತರಬೇಕಾದ ದಾಖಲೆಗಳು 1) ಲಿಖಿತ ಪರೀಕ್ಷೆಯ ಕರೆಪತ್ರ, ii) ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯ ಫಲಿತಾಂಶ ಹಾಳೆ, 
i) ಗುರುತಿನ ಚೀಟಿ, iv ) ಆನ್‌ಲೈನ್ ಅರ್ಜಿಯ ಜೆರಾಕ್ಸ್ ಪ್ರತಿ ತರತಕ್ಕದ್ದು. ತಪ್ಪಿದ್ದಲ್ಲಿ ಲಿಖಿತ ಪರೀಕ್ಷೆಗೆ ಹಾಜರಾಗಲು ಅನುಮತಿ 

ನೀಡಲಾಗುವುದಿಲ್ಲ. 
ಡಿ) ನಾಗರಿಕ ಪೊಲೀಸ್ ಕಾನ್ಸ್‌ಟೇಬಲ್ ಮತ್ತು ಮಹಿಳಾ ಪೊಲೀಸ್ ಕಾನ್ಸ್‌ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕನ್ನಡ ಅಥವಾ ಆಂಗ್ಲ ಭಾಷೆಯಲ್ಲಿ 
100 ಅಂಕಗಳಿಗೆ ವಸ್ತುನಿಷ್ಟ (ಆಬೈಕ್ಟಿವ್) ಮಾದರಿಯದಾಗಿದ್ದು, ಬಹುವಿಧ ಆಯ್ಕೆ ( Multiple choice) ಉತ್ತರಗಳ ಲಿಖಿತ ಪರೀಕ್ಷೆ ಇರುತ್ತದೆ. 

ಶಿಹಾಸ, ಭಾರತದ ಸಂವಿಧಾನ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮ , ಸಾಮಾನ್ಯ ಮಾನಸಿಕ ಸಾಮರ್ಥ್ಯ 
ಮತ್ತು ನೀತಿ ಶಿಕ್ಷಣ ಇತ್ಯಾದಿಗಳ ಬಗ್ಗೆ ಪ್ರಶ್ನೆಗಳು ಇರುತ್ತವೆ. ಪ್ರತಿ ಸರಿ ಉತ್ತರಕ್ಕೆ 1.00 ಅಂಕವನ್ನು ನೀಡಲಾಗುವುದು ಮತ್ತು ತಪ್ಪು ಉತ್ತರಕ್ಕೆ 
0. 25 ಅಂಕವನ್ನು ಕಳೆಯಲಾಗುವುದು. ಪರೀಕ್ಷೆಯ ಅವಧಿಯು ಒಂದೂವರೆ ಗಂಟೆಯದ್ದಾಗಿರುತ್ತದೆ. 

ಇ) ಅಭ್ಯರ್ಥಿಗಳು ಈ ವಸ್ತುನಿಷ್ಟ ಲಿಖಿತ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಮತ್ತು ಅವರು ಅರ್ಹತಾ ( Qualifying) ಪರೀಕ್ಷೆಯಲ್ಲಿ 
ಪಡೆದ ಶೇಕಡಾ ಅಂಕಗಳನ್ನೂ ಕೂಡಿಸಿ ಅದರ ಆಧಾರದ ಮೇಲೆ ಅರ್ಹತಾ ಪಟ್ಟಿಯನ್ನು ತಯಾರಿಸಲಾಗುವುದು. ಈ ಅರ್ಹತಾ ಪಟ್ಟಿಯಿಂದ ಪ್ರತಿ 
ವರ್ಗದಲ್ಲಿ ಅಧಿಸೂಚಿತ ಖಾಲಿ ಇರುವ ಹುದ್ದೆಗಳಿಗೆ ಅನುಗುಣವಾಗಿ ಅರ್ಹ ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು 1:1 ರ ಪ್ರಮಾಣದಲ್ಲಿ 
ಪ್ರಕಟಿಸಲಾಗುವುದು. ನಂತರ ಮೂಲ ದಾಖಲೆಗಳ ಪರಿಶೀಲನೆ ಮಾಡಿ ವೈದ್ಯಕೀಯ ಪರೀಕ್ಷೆಗೆ ಕರೆಯಲಾಗುವುದು. ಆಯ್ಕೆಯಾದ ಅಭ್ಯರ್ಥಿಗಳು ಮೂಲ 
ದಾಖಲೆಗಳ ಪರಿಶೀಲನೆಯ ಸಂದರ್ಭದಲ್ಲಿ ಗೆಜೆಟೆಡ್ ಅಧಿಕಾರಿಯವರಿಂದ ದೃಢೀಕೃತ ಜೆರಾಕ್ಸ್ ಪ್ರತಿಯ ಒಂದು ಸೆಟ್‌ಅನ್ನು ಸಂಬಂಧಪಟ್ಟ ಕಛೇರಿಗೆ 
ನೀಡುವುದು. ಮಾಜಿ ಸೈನಿಕ ಅಭ್ಯರ್ಥಿಗಳು ಪಿ. ಯು .ಸಿ./ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರದೆ ಕೇವಲ ಸೇನೆಯಿಂದ ನೀಡುವ ವಿದ್ಯಾರ್ಹತೆ ಪ್ರಮಾಣ 
ಪತ್ರ ಹೊಂದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳ ಅರ್ಹತಾ ಪರೀಕ್ಷೆಯ ಅಂಕಗಳನ್ನು ಶೂನ್ಯ ಎಂದು ಪರಿಗಣಿಸಿ ಕೇವಲ ಲಿಖಿತ ಪರೀಕ್ಷೆಯ ಅಂಕಗಳನ್ನು ಮಾತ್ರ 
ಆಯ್ಕೆಗೆ ಪರಿಗಣಿಸಲಾಗುವುದು . 


೫೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 

ಭಾಗ ೫ 
ಎಫ್) ಸೂಚನೆ: 
1) ಅ) ಪ್ರಶ್ನೆ ಪತ್ರಿಕೆ ವಸ್ತುನಿಷ್ಟ ( ಆಪ್ಟೆಕ್ಟಿವ್) ಮಾದರಿಯದಾಗಿರುತ್ತದೆ. 

ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಓ. ಎಂ . ಆರ್ ಶೀಟ್‌ನಲ್ಲಿ ಕಪ್ಪು /ನೀಲಿ ಬಣ್ಣದ ಬಾಲ್‌ಪಾಯಿಂಟ್ ಪೆನ್ನಿನಿಂದ ಮಾತ್ರ 
ಗುರುತಿಸಬೇಕಾಗುತ್ತದೆ. ನಿಗದಿತ ಜಾಗದಲ್ಲಿ ಪ್ರಶ್ನೆ ಪತ್ರಿಕೆಯ ಶ್ರೇಣಿ ( ಎ , ಬಿ, ಸಿ ಇತ್ಯಾದಿ) ಹಾಗೂ ಅಭ್ಯರ್ಥಿಯ ಅರ್ಜಿ ಸಂಖ್ಯೆ , ರೋಲ್ 
ನಂಬರ್ ಮತ್ತು ಸಹಿಯನ್ನು ತಪ್ಪದೇ ನಮೂದು ಮಾಡಬೇಕು. ಇದನ್ನು ತುಂಬದಿದ್ದರೆ ಉತ್ತರಗಳನ್ನು ಮೌಲ್ಯಮಾಪನ 
ಮಾಡಲಾಗುವುದಿಲ್ಲ ಹಾಗೂ ಅಭ್ಯರ್ಥಿ ಆಯ್ಕೆಗೆ ಅನರ್ಹನಾಗುತ್ತಾರೆ. ಆದ್ದರಿಂದ ಅಭ್ಯರ್ಥಿಯು ಸರಿಯಾಗಿ ಮೇಲಿನ 

ಮಾಹಿತಿ /ವಿವರಗಳನ್ನು ಕಡ್ಡಾಯವಾಗಿ ಗುರುತಿಸಬೇಕು. 
ಇ) ಅಭ್ಯರ್ಥಿಗಳು ಅರ್ಜಿ ಸಂಖ್ಯೆ, ರೋಲ್ ನಂಬರ್ ಇತ್ಯಾದಿ ಭರ್ತಿ ಮಾಡಿದ ನಂತರ ನಿಗದಿತ ಜಾಗದಲ್ಲಿ ತಪ್ಪದೇ ಸಹಿ ಮಾಡಬೇಕು ಮತ್ತು 

ಎಡಗೈ ಹೆಬ್ಬೆಟ್ಟಿನ ಗುರುತು ಹಾಕಬೇಕು. 
ಈ ) ಅರ್ಜಿ ಸಂಖ್ಯೆ , ರೋಲ್ ನಂಬರ್ ಇತ್ಯಾದಿಗಳನ್ನು ಭರ್ತಿ ಮಾಡದೆ ಪರೀಕ್ಷೆ ಮುಗಿದ ನಂತರ ಅದನ್ನು ಪರಿಗಣಿಸುವಂತೆ ಕೋರಿದಲ್ಲಿ 

ಅಂತಹ ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. 
i) ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಗೆ ನಿಗದಿಪಡಿಸಿರುವ ಸಮಯಕ್ಕಿಂತ ಅರ್ಧ ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೊಠಡಿಯಲ್ಲಿ ಹಾಜರಿರತಕ್ಕದ್ದು, ಆ 

ಸಮಯದಲ್ಲಿ ಪರೀಕ್ಷಾ ಮೇಲ್ವಿಚಾರಕರು ಉತ್ತರ ಪತ್ರಿಕೆಯಲ್ಲಿ ಅರ್ಜಿ ಸಂಖ್ಯೆ, ನೋಂದಣಿ ಸಂಖ್ಯೆ , ಪ್ರಶ್ನೆ ಪತ್ರಿಕೆ ಶ್ರೇಣಿ, ಸಹಿ , ಎಡಗೈ ಹೆಬ್ಬೆಟ್ಟಿನ 

ಭರ್ತಿ / ಗುರುತು ಮಾಡುವ ಬಗ್ಗೆ ಕೆಲವು ಮಾರ್ಗ ಸೂಚನೆಗಳನ್ನು ನೀಡುವರು. 
iii) ನೇಮಕಾತಿ ಸಮಿತಿಯು ನಡೆಸುವ ಯಾವುದೇ ಪರೀಕ್ಷೆಗಳಲ್ಲಿ ಅನುಚಿತವಾಗಿ ವರ್ತಿಸಿದರೆ, ಅಥವಾ ನಕಲು ಮಾಡಿದ್ದು ಕಂಡು ಬಂದರೆ ಅಥವಾ 

ನಕಲು ಮಾಡುವ ಸಾಮಗ್ರಿಯನ್ನು ಹೊಂದಿದ್ದರೆ, ಅಂತಹ ಅಭ್ಯರ್ಥಿಗಳನ್ನು 3 ವರ್ಷಗಳ ಕಾಲ ಡಿಬಾರ್ ಮಾಡಲಾಗುವುದು. 
iv ) ಪರೀಕ್ಷಾ ಕೇಂದ್ರದಲ್ಲಿ ಮೊಬೈಲ್ ಫೋನುಗಳನ್ನು ನಿಷೇಧಿಸಲಾಗಿದೆ. ಪರೀಕ್ಷೆ ಬರೆಯುವಾಗ ಮೊಬೈಲ್ ಫೋನುಗಳನ್ನು ಅಭ್ಯರ್ಥಿಗಳು 

ಹೊಂದಿದ್ದರೆ ಅವರನ್ನು ಅನರ್ಹಗೊಳಿಸಲಾಗುತ್ತದೆ. 
V) ಎಲೆಕ್ಟ್ರಾನಿಕ್ ಸಾಮಗ್ರಿಗಳಾದ ಕ್ಯಾಲ್ಕುಲೇಟರ್ ಇತ್ಯಾದಿಗಳನ್ನು ಪರೀಕ್ಷಾ ಕೊಠಡಿಗೆ ತೆಗೆದುಕೊಂಡು ಹೋಗುವುದನ್ನು ನಿಷೇಧಿಸಲಾಗಿದೆ. 
vi) ಪ್ರಶ್ನೆ ಪತ್ರಿಕೆಯಲ್ಲಿನ ಯಾವುದಾದರು ಪ್ರಶ್ನೆಯ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ, ಪರೀಕ್ಷಾ ಕೇಂದ್ರವನ್ನು ಬಿಡುವ ಮೊದಲು ಆಯಾ ಪರೀಕ್ಷಾ ದಿನವೇ 

ಸಂಬಂಧಿತ ಮೇಲ್ವಿಚಾರಕರ ಮುಖಾಂತರ ಅವರ ಹೆಸರು, ವಿಳಾಸ, ನೋಂದಣಿ ಸಂಖ್ಯೆ , ಇತ್ಯಾದಿಗಳನ್ನು ನಮೂದಿಸಿರುವ ಲಿಖಿತ 
ಮನವಿಯನ್ನು ನೇಮಕಾತಿ ಸಮಿತಿಗೆ ಸಲ್ಲಿಸಿ ಸ್ವೀಕೃತಿ ( Acknowledgement) ಪಡೆಯಬೇಕು. ಪರೀಕ್ಷಾ ಕೇಂದ್ರ ಬಿಟ್ಟ ನಂತರ ಕಳುಹಿಸುವ 
ಯಾವುದೇ ಆಕ್ಷೇಪಣೆಯನ್ನು ಮಾನ್ಯ ಮಾಡಲಾಗುವುದಿಲ್ಲ . ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೇ ದೋಷ ಕಂಡು ಬಂದಲ್ಲಿ ಅದನ್ನು ತಕ್ಷಣ 
ಮೇಲ್ವಿಚಾರಕರ ಗಮನಕ್ಕೆ ತಂದು ಅದನ್ನು ಸರಿಪಡಿಸಿಕೊಳ್ಳಬೇಕು. ಪರೀಕ್ಷೆ ಮುಗಿದ ನಂತರ ಅದರ ಬಗ್ಗೆ ನೇಮಕಾತಿ ಸಮಿತಿಯ ಗಮನಕ್ಕೆ 

ತಂದರೆ ಅಂತಹ ಆಕ್ಷೇಪಣೆಗಳನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. 
ಟಿಪ್ಪಣಿ :- ನಿಗದಿಪಡಿಸಿರುವ ಕೊನೆಯ ದಿನಾಂಕವಾದ 10.06.2014ಕ್ಕೆ ಮುಂಚಿತವಾಗಿ ಅಭ್ಯರ್ಥಿಗಳು ಕೋರುವ ಮೀಸಲಾತಿಗಳ ದಾಖಲೆಗಳನ್ನು 

ಪಡೆದಿಟ್ಟುಕೊಂಡಿರಬೇಕು. 
10. ವೈದ್ಯಕೀಯ ಪರೀಕ್ಷೆ : 

ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದ ನಂತರ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಅರ್ಹಗೊಳ್ಳುವ ಎಲ್ಲಾ ಅಭ್ಯರ್ಥಿಗಳು ವೈದ್ಯಕೀಯ ಮಂಡಳಿಯ 
ಮುಂದೆ ವೈದ್ಯಕೀಯ ಪರೀಕ್ಷೆಗೆ ಹಾಜರಾಗತಕ್ಕದ್ದು, ವೇಳೆ ಮತ್ತು ಸ್ಥಳವನ್ನು ನೇಮಕಾತಿ ಪ್ರಾಧಿಕಾರವು ನಿಗದಿಪಡಿಸುವುದು. 

ಆಯ್ಕೆಯಾದ ಅಭ್ಯರ್ಥಿಗಳು ವೈದ್ಯಕೀಯ ಪರೀಕ್ಷೆಗೆ ಹಾಜರಾಗುವಾಗ ಮೂಲ ದಾಖಲೆಗಳೊಂದಿಗೆ ಹಾಜರಾಗುವುದು ಹಾಗೂ ಪತ್ರಾಂಕಿತ 
( Gazetted) ಅಧಿಕಾರಿಯವರಿಂದ ದೃಢೀಕರಿಸಿದ ಮೂಲ ದಾಖಲೆಗಳ ಜೆರಾಕ್ಸ್ ಪ್ರತಿಯ ಒಂದು ಸೆಟ್ ಅನ್ನು ಸಂಬಂಧಪಟ್ಟ ಕಛೇರಿಗೆ ನೀಡುವುದು. 
ವೈದ್ಯಕೀಯ ಪರೀಕ್ಷೆಗಳು ಈ ಕೆಳಕಂಡಂತಿರುತ್ತವೆ : 


ಕನ್ನಡಕ ಸಹಿತ ಅಥವಾ ಕನ್ನಡಕವಿಲ್ಲದೇ ಕೆಳಗೆ ಕಾಣಿಸಿದ ದರ್ಜೆಯ ಸಮೀಪ ಮತ್ತು ದೂರದ ದೃಷ್ಟಿ ಹೊಂದಿರಬೇಕು. 

ಉತ್ತಮ 

ಕನಿಷ್ಟ 
(1) ದೂರದ ದೃಷ್ಟಿ 

- 6/9 ಅಥವಾ 6/9 
679 

612 
( ii) ಸಮೀಪದ ದೃಷ್ಟಿ 

0 / 6 

0/8 
ಪ್ರತಿ ಕಣ್ಣು ಸಂಪೂರ್ಣ ಕ್ಷೇತ್ರ ದೃಷ್ಟಿ ಹೊಂದಿರಬೇಕು. ವರ್ಣಾಂಧತೆ, ಮೆಳ್ಳಗಣ್ಣು ಅಥವಾ ಯಾವುದೇ ಕಣ್ಣಿನ ಅಥವಾ ರೆಪ್ಪೆಯ ವಿಕೃತ 
ಸ್ಥಿತಿಯನ್ನು ಅನರ್ಹತೆಯೆಂದು ಪರಿಗಣಿಸಲಾಗುವುದು. 
( ಬಿ ) ಶ್ರವಣ ಶಕ್ತಿ : 

i) ರಿನ್ನೇಸ್ ಪರೀಕ್ಷೆ ( Rinne s Test) ii) ವೆಬ್ಬರ್‌ ಪರೀಕ್ಷೆ (Weber s Test) 
ii) ವರ್ಟಿಗೋ ಪರೀಕ್ಷೆ (Tests for Vertigo) 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 

೫೬೧ 
ಮೇಲಿನ ಪರೀಕ್ಷೆಗಳಲ್ಲಿ ಯಾವುದೇ ನ್ಯೂನತೆಗಳು ಕಂಡು ಬಂದಲ್ಲಿ ಅನರ್ಹತೆ ಎಂದು ಪರಿಗಣಿಸಲಾಗುವುದು. 

ಅಪಧಮನಿ ಊತ ಸಹ ಅನರ್ಹತೆ (Varicose Veins) 
( ಡಿ) ಮಾತಿನಲ್ಲಿ ಅಡಚಣೆ ಸಹ ಅನರ್ಹತೆ (Impediment in speech ) 
( ಇ) ಎದೆಯ ಕ್ಷ- ಕಿರಣ ( Chest X - Ray) ವನ್ನು ಪರೀಕ್ಷೆಗೆ ತೆಗೆದುಕೊಳ್ಳಲಾಗುವುದು. 

ಮೇಲಿನ ಎಲ್ಲಾ ಪರೀಕ್ಷೆಗಳನ್ನು ವೈದ್ಯಕೀಯ ಮಂಡಳಿಯು ನಡೆಸುತ್ತದೆ. ದೈಹಿಕವಾಗಿ ಅರ್ಹರೆಂದು ಪ್ರಮಾಣೀಕರಿಸಿದ ಅಭ್ಯರ್ಥಿಗಳು ಮಾತ್ರ 
ನೇಮಕಾತಿಗೆ ಅರ್ಹಗೊಳ್ಳುವರು. 
ಟಿಪ್ಪಣಿ : ಸಹಿಷ್ಣುತೆ ಪರೀಕ್ಷೆ, ಲಿಖಿತ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆಗಳಿಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಯಾವುದೇ ಭತ್ಯೆಯನ್ನು 
ನೀಡಲಾಗುವುದಿಲ್ಲ. 
11 . ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳು : 

ಜಾತಿ ಮೀಸಲಾತಿ ಕೋರಬಯಸುವ ಅಭ್ಯರ್ಥಿಗಳು ಈ ಕೆಳಕಂಡ ನಮೂನೆಗಳಲ್ಲಿ ಪ್ರಮಾಣ ಪತ್ರವನ್ನು ಪಡೆದಿಟ್ಟುಕೊಂಡಿರತಕ್ಕದ್ದು. 
ಎ) ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ತಹಶಿಲ್ದಾರ್ ರವರಿಂದ ಪಡೆದ ನಮೂನೆ- ಡಿ ಪ್ರಮಾಣ ಪತ್ರ 
ಬಿ) ಪ್ರವರ್ಗ - 1 ವರ್ಗದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ತಹಶೀಲ್ದಾರ್ ರವರಿಂದ ಪಡೆದ ನಮೂನೆ- ಇ ಪ್ರಮಾಣ ಪತ್ರ. 

ಸಿ) ಪ್ರವರ್ಗ - 2ಎ, 2ಬಿ, 3ಎ, 3ಬಿ ವರ್ಗದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ತಹಶೀಲ್ದಾರ್ ರವರಿಂದ ಪಡೆದ ನಮೂನೆ – ಎಫ್ ಪ್ರಮಾಣ ಪತ್ರ , 
ಸೂಚನೆ : ನಮೂನೆ - ಎಫ್ ಪ್ರಮಾಣ ಪತ್ರವು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ:10.06 .2014ಕ್ಕೆ ಐದು ವರ್ಷಕ್ಕಿಂತ 

ಹಳೆಯದಾಗಿರಬಾರದು. 
12 . ಗ್ರಾಮೀಣ ಮೀಸಲಾತಿ: 
ಎ) ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಯು ತರಗತಿ 1 ರಿಂದ 10ನೇ ತರಗತಿಯವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾಭ್ಯಾಸ 

ಹೊಂದಿರಬೇಕು, ಮತ್ತು 
ಅಭ್ಯರ್ಥಿಯು ವ್ಯಾಸಂಗ ಮಾಡಿದ ಸ್ಥಳವು ವ್ಯಾಸಂಗ ಮಾಡಿದ ಅವಧಿಯಲ್ಲಿ ಅಂದಿನ ಕರ್ನಾಟಕ ಪೌರ ನಿಗಮಗಳ ಅಧಿನಿಯಮ 1976ರ 
ಅಥವಾ ಕರ್ನಾಟಕ ಪೌರಸಭೆಗಳ ಅಧಿನಿಯಮ , 1964ರ ಅಡಿಯಲ್ಲಿ ನಿರ್ದಿಷ್ಟ ಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ 
ಪ್ರದೇಶ ಅಥವಾ ಪರಿವರ್ತನೆಯ ಹಂತದಲ್ಲಿರುವ ಪ್ರದೇಶಗಳ ಹೊರತಾಗಿ ಇತರ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ ವ್ಯಾಸಂಗ 
ಮಾಡಿದ ಅಭ್ಯರ್ಥಿಯಾಗಿರಬೇಕು, ಮತ್ತು 
ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಯು ಕರ್ನಾಟಕ ಅಧಿಸೂಚನೆ ಸಂಖ್ಯೆ ಸಿಆಸುಇ:08: ಸೆನೆನಿ :2001, ದಿನಾಂಕ 
13.02 .2001ರ ಪ್ರಕಾರ ಮೇಲೆ ಪರಿಭಾಷಿಸಿದಂತೆ ತರಗತಿ 1 ರಿಂದ 10ನೇ ತರಗತಿಯವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾಭ್ಯಾಸ 
ಹೊಂದಿರುವವರು ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ/96/ ಸೆನೆನಿ/2005 , ದಿನಾಂಕ 10.08.2005ರಲ್ಲಿ ನಿಗದಿಪಡಿಸಿದ ನಮೂನೆ- 2ರ 
ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಶಾಲಾ ಮುಖ್ಯೋಪಾಧ್ಯಾಯರಿಂದ ಸಹಿ ಮಾಡಿಸಿ ಮತ್ತು ವ್ಯಾಪ್ತಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ 
ಮೇಲು ಸಹಿ ಮಾಡಿಸಿದ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆಯುವುದು. ( ನಮೂನೆ- 1 
( ನಾನ್ -ಕ್ರೀಮಿ ಲೇಯರ್) ಮತ್ತು ನಮೂನೆ-2 ಇವುಗಳು ಗ್ರಾಮೀಣ ಮೀಸಲಾತಿ ಕೋರುವ ಸಾಮಾನ್ಯ ಅಭ್ಯರ್ಥಿಗಳಿಗೆ 

ಕಡ್ಡಾಯವಾಗಿರುತ್ತದೆ). 
ಡಿ) ಅಂತೆಯೇ ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ , ಪರಿಶಿಷ್ಟ ಪಂಗಡ, ಪ್ರವರ್ಗ -1, ಪ್ರವರ್ಗ - 2ಎ , 2ಬಿ , 3ಎ , 3ಬಿ ಸೇರಿದ 

ಅಭ್ಯರ್ಥಿಗಳು ನಮೂನೆ- 2ರಲ್ಲಿ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸುವುದು. 
ಸೂಚನೆ: ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ -1, ಪ್ರವರ್ಗ - 2ಎ, ಪ್ರವರ್ಗ -2ಬಿ, ಪ್ರವರ್ಗ - 3ಎ , ಪ್ರವರ್ಗ -3ಬಿ 
ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳ ಮೀಸಲಾತಿ ಪ್ರಮಾಣ ಪತ್ರಗಳು ತಿರಸ್ಕೃತಗೊಂಡಲ್ಲಿ ಅಂತಹ ಅಭ್ಯರ್ಥಿಗಳು Non- Creamy Layer ಪ್ರಮಾಣ 
ಪತ್ರವನ್ನು ಹೊಂದಿರದಿದ್ದಲ್ಲಿ ಅವರು ಗ್ರಾಮೀಣಮೀಸಲಾತಿಗೂ ಅನರ್ಹರಾಗುತ್ತಾರೆ. 
13 . ಯೋಜನಾ ನಿರಾಶ್ರಿತರು: 

ಯೋಜನಾ ನಿರಾಶ್ರಿತ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ಸರ್ಕಾರದ ಅಧಿಸೂಚನೆ ಸಂಖ್ಯೆ . ಡಿಪಿಎಆ‌:23:ಎಸ್‌ಆರ್‌ಆ‌ :99 , ದಿನಾಂಕ 
23.11 .2000 ರನ್ವಯ ಸರ್ಕಾರದ ಸುತ್ತೋಲೆ ಸಂಖ್ಯೆ : ಸಿಆಸುಇ:44: ಸೆನೆನಿ:2001, ದಿನಾಂಕ 27.07.2001ರಲ್ಲಿ ನಿಗದಿಪಡಿಸಿರುವ ನಮೂನೆಯಲ್ಲಿ 
ಸಂಬಂಧಪಟ್ಟ ತಹಶೀಲ್ದಾರ್‌ರವರಿಂದ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು. 
14 . ಕನ್ನಡ ಮಾಧ್ಯಮ: 

ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು 1 ನೇ 
ತರಗತಿಯಿಂದ 10 ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಪಡೆದು 
ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲು ರುಜು ಮಾಡಿಸಿ ಮತ್ತು ಮೊಹರಿನೊಂದಿಗೆ ಪ್ರಮಾಣ ಪತ್ರವನ್ನು ಪಡೆದಿಟ್ಟುಕೊಂಡಿರತಕ್ಕದ್ದು. 
15 , ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರ : 

ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಸೈನಿಕ ಸೇವೆಯಿಂದ ಬಿಡುಗಡೆಯಾದ | 
ವಿಯೋಜನೆ ಹೊಂದಿದ ಬಗೆಗಿನ ಪ್ರಮಾಣ ಪತ್ರ / ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ 
ಪಡೆದಿಟ್ಟುಕೊಂಡಿರತಕ್ಕದ್ದು. 


೫೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


ಭಾಗ ೫ 


2) 


ಒಬ್ಬ ವ್ಯ 


3 ) 


ಕೆ. ಸಿ.ಎಸ್. ( ಸಾಮಾನ್ಯ ನೇಮಕಾತಿ) ನಿಯಮ 9(1) ರನ್ವಯ ಕೇಂದ್ರ ಸಶಸ್ತದಳದಲ್ಲಿ ಸೇವೆ ಸಲ್ಲಿಸುವಾಗ ಹತರಾದ ಅಥವಾ ಶಾಶ್ವತವಾಗಿ ದೈಹಿಕ 
ವಿಕಲತೆ ಹೊಂದಿದ ವ್ಯಕ್ತಿಗಳ ಕುಟುಂಬದವರು (ಸಂದರ್ಭಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು ಮಲ ಮಕ್ಕಳು) ಮಾಜಿ ಸೈನಿಕ 
ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಮಾಜಿ ಸೈನಿಕ ಮಕ್ಕಳಿಗೆ ವಯೋಮಿತಿ ಸಡಿಲಿಕೆ, ಸಹಿಷ್ಣುತೆ ಪರೀಕ್ಷೆ ಹಾಗೂ ದೇಹದಾರ್ಡ್ಯತೆ ಪರೀಕ್ಷೆಯಲ್ಲಿ ಯಾವುದೇ 
ತರಹದ ವಿನಾಯಿತಿಯನ್ನು ನೀಡಲಾಗುವುದಿಲ್ಲ. ಕರ್ತವ್ಯ ನಿರ್ವಹಿಸುತ್ತಿದ್ದ ಕೇಂದ್ರ ಸಶಸ್ತದಳದ ಅಧಿಕಾರಿಗಳಿಂದ ಅವಲಂಬಿತ ಪ್ರಮಾಣ ಪತ್ರ ಮತ್ತು ಸೈನಿಕ 
ಬೋರ್ಡ್‌ನಿಂದ ಪ್ರಮಾಣ ಪತ್ರವನ್ನು ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ:10 .06.2014ರೊಳಗಾಗಿ ಪಡೆದಿಟ್ಟುಕೊಂಡಿರತಕ್ಕದ್ದು . 
16 . ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೊಳಪಡುವ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರಗಳು : 
1) ನೇರ ನೇಮಕಾತಿಯಲ್ಲಿ ಸ್ಥಳೀಯ ವ್ಯಕ್ತಿಯೆಂಬ ಮೀಸಲಾತಿಯನ್ನು ಕ್ಲೀಮು ಮಾಡುವ ಯಾವುದೇ ವ್ಯಕ್ತಿ ಸಕ್ಷಮ ಪ್ರಾಧಿಕಾರವು ನೀಡುವ 
ಅರ್ಹತಾ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳತಕ್ಕದ್ದು. 

ಒಬ್ಬ ವ್ಯಕ್ತಿಯು ತಾನು ಸ್ಥಳೀಯ ವ್ಯಕ್ತಿಯೆಂದು ಮಾಡಿದ ಕ್ಲಮನ್ನು ರುಜುವಾತುಪಡಿಸಲು ಅರ್ಹತಾ ಪ್ರಮಾಣ ಪತ್ರವನ್ನು ನೀಡಲು ಈ 
ಮುಂದಿನ ಪ್ರಮಾಣ ಪತ್ರಗಳನ್ನು ಆಧಾರವಾಗಿಟ್ಟುಕೊಳ್ಳಬಹುದು: 

ಎ ) ಜನನ ಪ್ರಮಾಣ ಪತ್ರ, ಅಥವಾ 
ಬಿ) ವಾಸಸ್ಥಳ ಪ್ರಮಾಣ ಪತ್ರ, ಅಥವಾ 
ಸಿ) ವ್ಯಾಸಂಗ ಪ್ರಮಾಣ ಪತ್ರ, ಅಥವಾ 
ಡಿ) ವಿವಾಹ ಪ್ರಮಾಣ ಪತ್ರ , ಅಥವಾ 
ಇ) ಸ್ವಗ್ರಾಮ (ಅಥವಾ ಸ್ಥಳ) ಪ್ರಮಾಣ ಪತ್ರ, ಅಥವಾ 
ಎಫ್) ವಾರಸ ಪ್ರಮಾಣ ಪತ್ರ ಅಥವಾ 
ಜಿ) ಈ ಮೇಲಿನ ಪ್ರಮಾಣ ಪತ್ರಗಳ ಒಂದು ಅಥವಾ ಹೆಚ್ಚಿನ ಸಂಯೋಜನೆ 

ಅರ್ಜಿದಾರನು ಮೇಲ್ಕಂಡಂತೆ ತಿಳಿಸಲಾದ ಪ್ರಮಾಣ ಪತ್ರಗಳಲ್ಲಿ ಯಾವುದೇ ಒಂದು ಪ್ರಮಾಣ ಪತ್ರವನ್ನು ಅಥವಾ ಹೆಚ್ಚಿನವುಗಳನ್ನು ಉಪ 
ವಿಭಾಗಧಿಕಾರಿಗೆ ಸಲ್ಲಿಸತಕ್ಕದ್ದು. ಅವರು ಯುಕ್ತ ಪರಿಶೀಲನೆ ಮತ್ತು ಸಂಕ್ಷಿಪ್ತ ವಿಚಾರಣೆಯನ್ನು ನಡೆಸಿದ ತರುವಾಯ , ಅನುಬಂಧ - ಎ ಯಲ್ಲಿರುವಂತ 
ನಮೂನೆಯಲ್ಲಿ ಒಂದು ಅರ್ಹತಾ ಪ್ರಮಾಣ ಪತ್ರವನ್ನು ನೀಡುತ್ತಾರೆ. ಒಬ್ಬ ವ್ಯಕ್ತಿ ಅಥವಾ ಅವನ ತಂದೆ ಅಥವಾ ತಾಯಿಯು ಆ ಪ್ರದೇಶದಲ್ಲಿ ಒಂದಕ್ಕಿಂತ 
ಹೆಚ್ಚು ಜಿಲ್ಲೆಗಳಲ್ಲಿ ವಾಸವಾಗಿದ್ದಾಗ ಅಥವಾ ವ್ಯಾಸಂಗ ಮಾಡಿದ್ದಾಗ, ಅವರು ಯಾವ ಜಿಲ್ಲೆಯಲ್ಲಿ ದೀರ್ಘಕಾಲ ವಾಸಿಸಿದ್ದರೋ ಅಥವಾ ವ್ಯಾಸಂಗ 
ಮಾಡಿದ್ದರೋ , ಆ ಜಿಲ್ಲೆಯನ್ನು ಅವರ ಅರ್ಹತಾ ಪ್ರಮಾಣ ಪತ್ರದಲ್ಲಿ ನಮೂದಿಸಿರತಕ್ಕದ್ದು. ತಂದೆ -ತಾಯಿ ಇಬ್ಬರು ಆ ಪ್ರದೇಶದಲ್ಲಿ ವಾಸವಾಗಿದ್ದ ಅಥವಾ 
ವ್ಯಾಸಂಗ ಮಾಡಿದ್ದಂತಹ ಸಂದರ್ಭದಲ್ಲಿ. ತಂದೆಯ ಸ್ಥಳವನ್ನು ಅರ್ಹತಾ ಪ್ರಮಾಣ ಪತ್ರದಲ್ಲಿ ನಮೂದಿಸತಕ್ಕದ್ದು. 

ಪರಂತು, ಹಾಲಿ ಇರುವ ಉದ್ಯೋಗಿಗಳಿಗಾಗಿ ಸ್ವಗ್ರಾಮ ಅಥವಾ ಸ್ಥಳದ ಪ್ರಮಾಣಪತ್ರವು ಅರ್ಹತಾ ಪ್ರಮಾಣ ಪತ್ರ ಮತ್ತು ಸಿಂಧುತ್ವ 
ಪ್ರಮಾಣಪತ್ರವಾಗಿರತಕ್ಕದ್ದು. ಸೇವಾ ಪುಸ್ತಕದಲ್ಲಿ ನಮೂದಿಸಲಾಗಿರುವ ಸ್ವಗ್ರಾಮ ಅಥವಾ ಸ್ಥಳದ ಆಧಾರದ ಮೇಲೆ ಅವನು ಸ್ಥಳೀಯ ವ್ಯಕ್ತಿಯ ಸ್ಥಾನವನ್ನು 
ಕ್ಷೇಮು ಮಾಡದಿರುವ ಸಂದರ್ಭದಲ್ಲಿ, ಮೇಲೆ ನಿರ್ದಿಷ್ಟಪಡಿಸಿರುವ ರೀತಿಯಲ್ಲಿ ಅರ್ಹತಾ ಪ್ರಮಾಣಪತ್ರವನ್ನು ಅವನು/ ಅವಳು ಪಡೆದುಕೊಳ್ಳತಕ್ಕದ್ದು. 
4) ಪ್ರಮಾಣ ಪತ್ರಗಳ ನೀಡಿಕೆ: 

ಎ ) ಜನನ ಪ್ರಮಾಣ ಪತ್ರ:- 1) ಜನನದಿಂದ ಸ್ಥಳೀಯ ವ್ಯಕ್ತಿಯ ಸ್ಥಾನಮಾನವನ್ನು ಕ್ಷೇಮು ಮಾಡುವ ಪ್ರಕರಣಗಳ ಸಂಬಂಧದಲ್ಲಿ, ಜನನ 
ಪ್ರಮಾಣ ಪತ್ರವು ಅವನ ಅರ್ಹತೆಗೆ ರುಜುವಾತಾಗಿರತಕ್ಕದ್ದು . 
2) ಅರ್ಜಿದಾರನ ತಂದೆ ಅಥವಾ ತಾಯಿ ಆ ಪ್ರದೇಶದಲ್ಲಿ 01 -01- 2013ಕ್ಕಿಂತ ಮುಂಚೆ ಹುಟ್ಟಿದ ಕಾರಣದಿಂದಾಗಿ, ಸ್ಥಳೀಯ ವ್ಯಕ್ತಿಯ ಸ್ಥಾನಮಾನವನ್ನು 
ಕ್ಷೇಮು ಮಾಡುವ ಪ್ರಕರಣಗಳಿಗೆ ಸಂಬಂಧಿಸಿದಂತೆ, ಅಂತಹ ಸಂದರ್ಭಗಳಲ್ಲಿ , ತಂದೆ ಅಥವಾ ತಾಯಿಯೊಂದಿಗೆ ಅರ್ಜಿದಾರನ ಸಂಬಂಧವನ್ನು ತೋರಿಸುವ 
ವಾರಸ (Warsa) ಪ್ರಮಾಣ ಪತ್ರದೊಂದಿಗೆ ಗೊತ್ತುಪಡಿಸಿದ ರೀತಿಯಲ್ಲಿ ಪಡೆಯಲಾದ ಜನನ ಪ್ರಮಾಣ ಪತ್ರಗಳನ್ನು ಒದಗಿಸತಕ್ಕದ್ದು . 
3) ಸ್ಥಳಿಯ ವ್ಯಕ್ತಿಯೆಂದು ಅರ್ಹತೆಯನ್ನು ಕ್ಷೇಮು ಮಾಡಲು ಅಗತ್ಯಪಡಿಸಲಾದ ಜನನ ಪ್ರಮಾಣ ಪತ್ರವನ್ನು , ಜನನಗಳ ಮತ್ತು ಮರಣಗಳ ನೋಂದಣಿ 
ಅಧಿನಿಯಮ, 1969ರಲ್ಲಿ ಇರುವ ಉಪಬಂಧಗಳ ಪ್ರಕಾರ ನೀಡತಕ್ಕದ್ದು. 

ಬಿ) ವಾಸಸ್ಥಳ ಪ್ರಮಾಣ ಪತ್ರ:- 1) ವಾಸಸ್ಥಳ ಪ್ರಮಾಣ ಪತ್ರದಿಂದಾಗಿ ಸ್ಥಳೀಯ ವ್ಯಕ್ತಿಯ ಸ್ಥಾನಮಾನವನ್ನು ಕ್ಷೇಮು ಮಾಡುವ ಪ್ರಕರಣಗಳ 
ಸಂಬಂಧದಲ್ಲಿ, ಈ ಮುಂದಿನ ವಿಧಾನವನ್ನು ಅನುಸರಿಸತಕ್ಕದ್ದು, ಎಂದರೆ: 
(i) ಗ್ರಾಮ / ತಹಸೀಲ್/ ಪಟ್ಟಣದಲ್ಲಿ ವಾಸದ ಪ್ರಾರಂಭ ಮತ್ತು ಮುಕ್ತಾಯ ದಿನಾಂಕದ ವಿವರವನ್ನು ಒಳಗೊಳ್ಳುವಂತೆ, ಆ ಸ್ಥಳದ ಮೇಲೆ 

ಅಧಿಕಾರವ್ಯಾಪ್ತಿ ಹೊಂದಿರುವ ರೆವಿನ್ಯೂ ಇಲಾಖೆಯ ತಹಸೀಲ್ದಾರರು ನೀಡಿರುವ ವಾಸಸ್ಥಳ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು . 
(ii ) ವಾಸಸ್ಥಳವು ಒಂದು ನಿರ್ದಿಷ್ಟ ಗ್ರಾಮ /ತಹಸೀಲ್/ ಪಟ್ಟಣಕ್ಕೆ ಸೀಮಿತಗೊಳ್ಳದ ಸಂದರ್ಭದಲ್ಲಿ, ಅಂತಹ ವಾಸಸ್ಥಳಗಳ ಮೇಲೆ ಅಧಿಕಾರವ್ಯಾಪ್ತಿ 

ಹೊಂದಿರುವ ತಹಸೀಲ್ದಾರರುಗಳು ನೀಡಿರುವ ಒಂದಕ್ಕಿಂತ ಹೆಚ್ಚಿನ ಪ್ರಮಾಣ ಪತ್ರಗಳನ್ನು ಸಲ್ಲಿಸತಕ್ಕದ್ದು. 
( iii ) 

ಪ್ರಕರಣವು ಆದೇಶದ ಪ್ರಾರಾ 6 ( ಎ) ಅಡಿಯಲ್ಲಿ ಬರುವಂತಿದ್ದರೆ , ತಹಸೀಲ್ದಾರರು ನೀಡಿದ ವಾಸಸ್ಥಳದ ಪ್ರಮಾಣಪತ್ರದ ಜೊತೆಗೆ, ಚುನಾವಣಾ 
ಆಯೋಗವು ನೀಡಿರುವ ಭಾವಚಿತ್ರವಿರುವ ಐಡಿ ಕಾರ್ಡ್ ಅಥವಾ ಆ ವಾಸಸ್ಥಳದ ಮೇಲೆ ಅಧಿಕಾರವ್ಯಾಪ್ತಿ ಹೊಂದಿರುವ ಆಹಾರ ಮತ್ತು 
ನಾಗರಿಕ ಸರಬರಾಜು ಇಲಾಖೆಯು ನೀಡಿದ ಪಡಿತರ ಚೀಟಿ, ಪಹಣಿ ಅಥವಾ ಸ್ವಾಧೀನತಾ ಪ್ರಮಾಣ ಪತ್ರ, ನಗರ ಅಥವಾ ಖಾತಾ ಪ್ರಮಾಣ 
ಪತ್ರ / ಖಾತಾಉತಭಾಗ/ನಗರ ಸರ್ವೆ ದಾಖಲೆ ಹಾಗೂ ಸಂಬಂಧವನ್ನು ತೋರಿಸುವ ವಾರಸ ಪ್ರಮಾಣ ಪತ್ರಗಳ ಅಗತ್ಯವಿರುತ್ತದೆ. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


೫೬೩ 


ಸಿ) ವ್ಯಾಸಂಗ ಪ್ರಮಾಣ ಪತ್ರ:- 1) ಅರ್ಹತಾ ಪ್ರಮಾಣ ಪತ್ರವನ್ನು ನೀಡುವುದಕ್ಕಾಗಿ ವ್ಯಾಸಂಗ ಪ್ರಮಾಣ ಪತ್ರವನ್ನು ಅಗತ್ಯಪಡಿಸಿರುವ 
ಪ್ರಕರಣಗಳಲ್ಲಿ, ಸ್ಥಳೀಯ ವ್ಯಕ್ತಿಯ ಅರ್ಹತೆಯ ಬಗ್ಗೆ ಅಥವಾ ಅನ್ಯತಾ ನಿರ್ಧರಿಸುವಲ್ಲಿ, ಸಂಬಂಧಪಟ್ಟ ಪ್ರಾಧಿಕಾರಗಳು ಈ ಮೂಂದಿನ 
ಕಾರ್ಯವಿಧಾನವನ್ನು ಅನುಸರಿಸತಕ್ಕದ್ದು. 
i) ಶೈಕ್ಷಣಿಕ ಸಂಸ್ಥೆಯ ಮುಖ್ಯಸ್ಥರು ನೀಡಿದ ಮತ್ತು ಆ ಶೈಕ್ಷಣಿಕ ಸಂಸ್ಥೆಯ ಮೇಲೆ ಅಧಿಕಾರವ್ಯಾಪ್ತಿ ಹೊಂದಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಯು 

ಯುಕ್ತವಾಗಿ ಪ್ರಮಾಣೀಕರಿಸಿದ ವ್ಯಾಸಂಗ ಪ್ರಮಾಣ ಪತ್ರವು ಅರ್ಹತೆಯನ್ನು ರುಜುವಾತುಪಡಿಸುವ ದಾಖಲೆಯಾಗಿರತಕ್ಕದ್ದು . 
ii) ಅರ್ಜಿದಾರನ ತಂದೆ -ತಾಯಿಯರಲ್ಲಿ ಯಾರಾದರೊಬ್ಬರು, ಅಂತಹ ಸ್ಥಳೀಯ ಪ್ರದೇಶದಲ್ಲಿರುವ ಶೈಕ್ಷಣಿಕ ಸಂಸ್ಥೆಯಲ್ಲಿ 10 ಶೈಕ್ಷಣಿಕ ವರ್ಷಗಳ 

ಅವಧಿಗೆ ವ್ಯಾಸಂಗ ಮಾಡಿದ್ದರೆ, ಅರ್ಜಿದಾರನ ಮತ್ತು ಅವನ ತಂದೆ -ತಾಯಿಯರ ನಡುವಿನ ಸಂಬಂಧವನ್ನು ತೋರಿಸುವ ವಾರಸು ಪ್ರಮಾಣ 
ಪತ್ರದೊಂದಿಗೆ, ಆ ಶೈಕ್ಷಣಿಕ ಸಂಸ್ಥೆಯ ಮುಖ್ಯಸ್ಥರು ನೀಡಿದ ಮತ್ತು ಆ ಶೈಕ್ಷಣಿಕ ಸಂಸ್ಥೆಯ ಮೇಲೆ ಅಧಿಕಾರವ್ಯಾಪ್ತಿ ಹೊಂದಿರುವ ಕ್ಷೇತ್ರ 
ಶಿಕ್ಷಣಾಧಿಕಾರಿಯು ಯುಕ್ತವಾಗಿ ಪ್ರಮಾಣೀಕರಿಸಿರುವ ವ್ಯಾಸಂಗ ಪತ್ರವು ಅರ್ಹತೆಯನ್ನು ರುಜುವಾತುಪಡಿಸುವ ದಾಖಲೆಯಾಗಿರತಕ್ಕದ್ದು. 
ವ್ಯಾಸಂಗ ಪ್ರಮಾಣ ಪತ್ರವನ್ನು ನೀಡುವ ಉದ್ದೇಶಕ್ಕಾಗಿ, ಕ್ಷೇತ್ರ ಶಿಕ್ಷಣಾಧಿಕಾರಿಯು, ಸಂಸ್ಥೆಯ ಮುಖ್ಯಸ್ಥರು ನೀಡಿದ ಶೈಕ್ಷಣಿಕ ಸಂಸ್ಥೆಯ 
ದಾಖಲೆಯ ಉದ್ಧತ ಭಾಗದ ಪ್ರಮಾಣ ಪತ್ರವನ್ನು ಅವಲಂಬಿಸಬಹುದು ಮತ್ತು ಅಗತ್ಯವಿದ್ದಲ್ಲಿ, ಸಂಕ್ಷಿಪ್ತ ವಿವರಣೆಯನ್ನು ನಡೆಸಬಹುದು. 
ಡಿ ) ವಿವಾಹ ಪ್ರಮಾಣ ಪತ್ರ:- 1) ಒಬ್ಬ ಸ್ಥಳೀಯ ವ್ಯಕ್ತಿಯನ್ನು ವಿವಾಹವಾಗಿರುವ ಮಹಿಳೆಯು, ಸ್ಥಳೀಯ ವ್ಯಕ್ತಿಯ ಸ್ಥಾನಮಾನವನ್ನು ಕ್ಲೀಮು 
ಮಾಡಿದ ಸಂದರ್ಭದಲ್ಲಿ, ವಿವಾಹ ನೋಂದಣಾಧಿಕಾರಿಯು, ಕರ್ನಾಟಕ ವಿವಾಹಗಳ ( ನೋಂದಣಿ ಮತ್ತು ಸಂಕೀರ್ಣ ಉಪಬಂಧಗಳು) 
ಅಧಿನಿಯಮ, 1976 ಅಥವಾ ಇತರ ಯಾವುದೇ ಸಂಬಂಧಪಟ್ಟ ಕಾನೂನಿನಲ್ಲಿ ಒಳಗೊಂಡಿರುವ ಸಂಬಂಧಪಟ್ಟ ಉಪಬಂಧಗಳ ಪ್ರಕಾರ ನೀಡಿದ 
ವಿವಾಹ ಪ್ರಮಾಣಪತ್ರವು, ಸ್ಥಳೀಯ ವ್ಯಕ್ತಿಯ ಸ್ಥಾನಮಾನದ ಕ್ಲಮಿಗೆ ರುಜುವಾತಗಿರತಕ್ಕದ್ದು. 
2) ಮೇಲೆ ಸೂಚಿಸಿದ ದಾಖಲೆಗಳ ಜೊತೆಗೆ, ಪತಿಯ ಅರ್ಹತಾ ಪ್ರಮಾಣಪತ್ರವನ್ನು ಅಗತ್ಯಪಡಿಸತಕ್ಕದ್ದು. 
ಇ) ಸ್ವಗ್ರಾಮ ಪ್ರಮಾಣ ಪತ್ರಗಳು:- 1) ಸ್ಥಳೀಯ ವ್ಯಕ್ತಿಯ ಸ್ಥಾನಮಾನವನ್ನು ಕ್ಲೀಮು ಮಾಡುವ ಸೇವೆಯಲ್ಲಿರುವಂತ ನೌಕರರ ಸಂದರ್ಭದಲ್ಲಿ, 
ಸ್ವಗ್ರಾಮ ಅಥವಾ ಸ್ಥಳವು ಆ ಸ್ಥಳೀಯ ಪ್ರದೇಶದೊಳಗೆ ಇರುವ ಬಗ್ಗೆ ನೇಮಕಾತಿ ಪ್ರಾಧಿಕಾರದಿಂದ ಯುಕ್ತವಾಗಿ ಪ್ರಮಾಣಿತವಾದ ನೌಕರನ 
ಸೇವಾ ಪುಸ್ತಕದ ಉದ್ಧತ ಭಾಗದ ಪ್ರತಿಯು ಅವರ ಅಧಿವಾಸದ ರುಜುವಾತಾಗಿರತಕ್ಕದ್ದು. ಅಂತಹ ಪ್ರಮಾಣ ಪತ್ರವನ್ನು ಅನುಬಂಧ - ಡಿ 
ಯಲ್ಲಿರುವ ನಮೂನೆಯಲ್ಲಿ ನೀಡತಕ್ಕದ್ದು. 
2 ) ಸೇವೆಯಲ್ಲಿರುವ ನೌಕರರಿಗೆ ಸಂಬಂಧಿಸಿದಂತೆ, ಪ್ರಮಾಣ ಪತ್ರಗಳ ನೀಡುವಿಕೆಯಲ್ಲಿ ಯಾವುದೇ ಸಂದಿಗ್ಧತೆ ಉಂಟಾದ ಸಂದರ್ಭದಲ್ಲಿ 
ಸ್ಥಳೀಯ ವ್ಯಕ್ತಿಯ ಸ್ಥಾನಮಾನದ ಕ್ಷೇಮು ಮಾಡುವವರ ಅರ್ಹತೆಯನ್ನು ನಿರ್ದರಿಸುವ ಅಧಿಕಾರವು, ಸರ್ಕಾರದ ಸಿಬ್ಬಂದಿ ಮತ್ತು ಆಡಳಿತ 
ಸುಧಾರಣಾ ಇಲಾಖೆಯಲ್ಲಿ ನಿಹಿತವಾಗಿರತಕ್ಕದ್ದು. 
3) ತನ್ನ ಸೇವಾ ಪುಸ್ತಕದಲ್ಲಿ ಯಾವುದೇ ನಮೂದುಗಳಿಲ್ಲದ ಅಥವಾ ಸ್ಥಳೀಯ ವ್ಯಕ್ತಿಯಾಗಿ ಅನ್ಯತಾ ಸೌಲಭ್ಯವನ್ನು ಕ್ಷೇಮು ಮಾಡಲು 
ಇಚ್ಛಿಸುವಂತ ನೌಕರನು ಒಂದು ಅರ್ಹತಾ ಪ್ರಮಾಣ ಪತ್ರವನ್ನು ಒದಗಿಸತಕ್ಕದ್ದು. 
4) ಈಗಾಗಲೇ ಸೇವೆ ಸಲ್ಲಿಸುತ್ತಿರುವ ನೌಕರನು ಸೇವಾನಿರತ ನೌಕರರಿಗೆಂದು (In -service Quota ) ನಿಗದಿಪಡಿಸಿದ ನೇರ ನೇಮಕಾತಿ 
ಹುದ್ದೆಗಳಿಗೆ ಅಭ್ಯರ್ಥಿಗಳೆಂದು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಮೇಲೆ (1) ರಲ್ಲಿ ಸೂಚಿಸಿರುವಂತೆ ಸ್ವಗ್ರಾಮ ಪ್ರಮಾಣಪತ್ರವನ್ನು ನೀಡಿದ್ದಲ್ಲಿ, 
ಅದನ್ನು ಅವರ ಅಧಿವಾಸದ ರುಜುವಾತಾಗಿ ಪರಿಗಣಿಸತಕ್ಕದ್ದು. 
ಎಫ್) ವಾರಸು( Warsa) ಪ್ರಮಾಣ ಪತ್ರ:- ಕಂದಾಯ ನಿರೀಕ್ಷಕರ ವರದಿಯ ( ರೆವಿನ್ಯೂ ಇನ್ಸ್‌ಪೆಕ್ಟರ್‌) ಮತ್ತು ಸಂಬಂಧಪಟ್ಟ ಇತರ ಸಾಕ್ಷ್ಯಗಳ 
ಆಧಾರದ ಮೇಲೆ, ತಾಲ್ಲೂಕಿನ ತಹಸೀಲ್ದಾರ್‌ರವರು ವಾರಸು ಪ್ರಮಾಣ ಪತ್ರವನ್ನು ನೀಡತಕ್ಕದ್ದು. ಕಂದಾಯ ನಿರೀಕ್ಷಕನು ಸ್ಥಳ ತನಿಖೆಯ 
ಆಧಾರದ ಮೇಲೆ ಮತ್ತು ಇತರ ಸಂಬಂಧಪಟ್ಟ ಸಾಕ್ಷ್ಯವನ್ನು ಪಡೆದುಕೊಂಡು ತನ್ನ ವರದಿಯನ್ನು ಸಲ್ಲಿಸತಕ್ಕದ್ದು. 
ಜಿ) ಸಿಂಧುತ್ವ ಪ್ರಮಾಣ ಪತ್ರ:- ಸಿಂಧುತ್ವ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುವ ಅಭ್ಯರ್ಥಿಗಳು ಅನುಬಂಧ- ಇ ಯಲ್ಲಿರುವ ನಮೂನೆಯಲ್ಲಿ 

ಸಲ್ಲಿಸತಕ್ಕದ್ದು. 
ಸೂಚನೆ: 

ಈ ಮೇಲಿನ ಎಲ್ಲಾ ಪ್ರಮಾಣ ಪತ್ರಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ ಅಂದರೆ 10.06. 2014ರೊಳಗೆ 
ಪಡೆದಿರಬೇಕು ಹಾಗೂ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರಬೇಕು. 
ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದ ನಂತರ ಮಾಡಿಸುವ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಯಾವುದೇ 
ಹಂತದಲ್ಲಿ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. 
ಈ ಮೇಲೆ ನಮೂದಿಸಿರುವ ಎಲ್ಲಾ ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಅಧಿಸೂಚನೆಯ ಕೊನೆಯಲ್ಲಿ ನೀಡಲಾಗಿರುತ್ತದೆ. 
ಅಭ್ಯರ್ಥಿಗಳು ಆನ್‌ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವುದರಿಂದ ಯಾವುದೇ ಪ್ರಮಾಣ ಪತ್ರಗಳನ್ನು ಅರ್ಜಿಯೊಂದಿಗೆ ಲಗತ್ತಿಸಲು 
ಅವಕಾಶ ಇರುವುದಿಲ್ಲ, ಆದರೆ ಈ ಮೇಲಿನ ಪ್ರಮಾಣ ಪತ್ರಗಳನ್ನು / ದಾಖಲೆಗಳನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ 
ದಿನಾಂಕದೊಳಗೆ ಅಂದರೆ , ದಿನಾಂಕ: 10.06.2014ರ ಒಳಗೆ ಪಡೆದಿರಬೇಕು ಇಲ್ಲವೇ ಸಿಂಧುವಾಗಿರಬೇಕು ಹಾಗೂ ನೇಮಕಾತಿ 
ಸಮಿತಿಯು ಪರಿಶೀಲನೆಗಾಗಿ ಹಾಜರುಪಡಿಸಲು ಸೂಚಿಸಿದಾಗ ಅರ್ಜಿಯಲ್ಲಿ ನಮೂದಿಸಿರುವ ಮೀಸಲಾತಿಯ ಪ್ರಮಾಣ ಪತ್ರಗಳ 
ಮೂಲ ಪ್ರತಿಗಳನ್ನು ತಪ್ಪದೇ ಹಾಜರುಪಡಿಸತಕ್ಕದ್ದು, ತಪ್ಪಿದ್ದಲ್ಲಿ ಕೆಳಕಂಡ ಕ್ರಮ ಕೈಗೊಳ್ಳಲಾಗುವುದು. 


೫೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


ಭಾಗ ೫ 


5 ) ವಿವಿಧ ಮೀಸಲಾತಿ ಕೋರಿ ಹಾಜರು ಪಡಿಸಬೇಕಾದ ಪ್ರಮಾಣ ಪತ್ರಗಳನ್ನು ಹಾಜರು ಪಡಿಸದಿದ್ದಲ್ಲಿ: ಆ ಮೀಸಲಾತಿಯನ್ನು 

ರದ್ದುಪಡಿಸಿ ಸಾಮಾನ್ಯ ಅರ್ಹತೆಯಲ್ಲಿ ಅರ್ಹತೆಯನ್ನು ಹೊಂದಿದ್ದಲ್ಲಿ ಮಾತ್ರ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಯೆಂದು 

ಪರಿಗಣಿಸಲಾಗುವುದು. 
17. ಪ್ರಮುಖವಾದ ಸೂಚನೆಗಳು : 

ಅಭ್ಯರ್ಥಿಗಳು ಯಾವುದೇ ಪ್ರಮಾಣ ಪತ್ರಗಳನ್ನು ಅರ್ಜಿಯೊಂದಿಗೆ ಲಗತ್ತಿಸಕೂಡದು. ಆದರೆ ಈ ಕೆಳಕಂಡ ಪ್ರಮಾಣ ಪತ್ರಗಳನ್ನು ಅರ್ಜಿಗಳನ್ನು 
ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ:10.06.2014ರೊಳಗೆ ಸಿಂಧುವಾಗಿರುವಂತೆ ಪಡೆದಿಟ್ಟುಕೊಂಡಿದ್ದು , ಸಮಿತಿಯು ಸೂಚಿಸಿದಾಗ 
ಹಾಜರುಪಡಿಸತಕ್ಕದ್ದು. 

ಎ ) ವಿದ್ಯಾರ್ಹತೆಯ ಅಂಕಪಟ್ಟಿ. 
ಬಿ) ಹುಟ್ಟಿದ ದಿನಾಂಕದ ಪ್ರಮಾಣ ಪತ್ರ (ಎಸ್.ಎಸ್.ಎಲ್. ಸಿ ಅಥವಾ ತತ್ಸಮಾನ ಪ್ರಮಾಣ ಪತ್ರ) 

ಸರ್ಕಾರಿ ಇಲಾಖೆಯಲ್ಲಿ/ರಾಜ್ಯಸರ್ಕಾರದ/ಕೇಂದ್ರ ಸರ್ಕಾರದ/ ಸರ್ಕಾರದ ಯಾವುದೇ ಪ್ರಾಧಿಕಾರದಲ್ಲಿ /ರಾಜ್ಯ ಅಥವಾ ಕೇಂದ್ರ ಸರ್ಕಾರದ 
ಸಾರ್ವಜನಿಕ ಸ್ವಾಮ್ಯದ ಕಂಪನಿಗಳಲ್ಲಿ ಪ್ರಸ್ತುತ ಉದ್ಯೋಗಿಯಾಗಿದ್ದಲ್ಲಿ ಅಂತಹವರು ಇಲಾಖಾ ವತಿಯಿಂದ ಕರ್ತವ್ಯದಿಂದ ಬಿಡುಗಡೆ 

ಮಾಡುವ ಬಗ್ಗೆ ಇಚ್ಛಾ ಅನುಮತಿ ಪತ್ರ. 
ಡಿ) ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ -1, 2ಎ, 2ಬಿ, 3ಎ ಮತ್ತು 3ಬಿ ಮೀಸಲಾತಿ ಅಭ್ಯರ್ಥಿಗಳು ನಮೂನೆ ಡಿ/ಇ/ಎಫ್ ನಲ್ಲಿ 

ತಹಶೀಲ್ದಾರ್‌ರಿಂದ ಪಡೆದ ಪ್ರಮಾಣ ಪತ್ರಗಳನ್ನು ಪಡೆದಿಟ್ಟುಕೊಂಡಿರತಕ್ಕದ್ದು . 
ಇ) ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳು ಸಂಬಂಧಿಸಿದ ತಹಶೀಲ್ದಾರ್‌ರವರಿಂದ ಪಡೆದ ಪ್ರಮಾಣ ಪತ್ರ , 
ಎಫ್) ಸೈನಿಕ ಸೇವೆಯಿಂದ ಬಿಡುಗಡೆಯಾದ / ವಿಯೋಜನೆ ಹೊಂದಿದ ಬಗೆಗಿನ ಪ್ರಮಾಣ ಪತ್ರ ( ಮಾಜಿ ಸೈನಿಕ ಮೀಸಲಾತಿ ಕೋರಿದ್ದಲ್ಲಿ). 
ಜಿ) ಮಾಜಿ ಸೈನಿಕ ಮಕ್ಕಳು ಮೀಸಲಾತಿ ಪಡೆಯುವ ಅಭ್ಯರ್ಥಿಗಳು ಅವರ ತಂದೆಯವರು ಕರ್ತವ್ಯ ನಿರ್ವಹಿಸುತ್ತಿದ್ದ ಕೇಂದ್ರ ಸಶಸ್ತದಳದ 

ಅಧಿಕಾರಿಗಳಿಂದ ಅವಲಂಬಿತ ಪ್ರಮಾಣ ಪತ್ರ ಮತ್ತು ಸೈನಿಕ ಬೋರ್ಡ್‌ನಿಂದ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು. 
ಹೆಚ್) ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಪಡೆದು ಸಂಬಂಧಪಟ್ಟ ಕ್ಷೇತ್ರ 

ಶಿಕ್ಷಣಾಧಿಕಾರಿಗಳಿಂದ ಮೇಲು ರುಜು ಮಾಡಿಸಿರಬೇಕು. 
ಐ) ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಪಡೆದು 

ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲು ರುಜು ಮಾಡಿಸಿಟ್ಟು ಕೊಂಡಿರತಕ್ಕದ್ದು. 
ಜೆ) ಹೈದರಾಬಾದ್-ಕರ್ನಾಟಕ ಮೀಸಲಾತಿ ಬಯಸಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅರ್ಹತಾ ಪ್ರಮಾಣಪತ್ರ ಅಥವಾ ವಾಸಸ್ಥಳ ಪ್ರಮಾಣಪತ್ರ 

ಅಥವಾ ವ್ಯಾಸಂಗ ಪ್ರಮಾಣಪತ್ರ ಅಥವಾ ಸ್ವಗ್ರಾಮ ಪ್ರಮಾಣಪತ್ರಗಳನ್ನು ಅಧಿಸೂಚನೆ ಕೊನೆಯಲ್ಲಿ ನೀಡಲಾಗಿರುವ ಅನುಬಂಧಗಳ 

ಮಾದರಿಗಳಲ್ಲಿ ಪಡೆದಿಟ್ಟುಕೊಂಡಿರತಕ್ಕದ್ದು. 
ಟಿಪ್ಪಣಿ : ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದ ನಂತರ ಮಾಡಿಸುವ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಯಾವುದೇ 

ಹಂತದಲ್ಲಿ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. 
ಕೆ) ಅಭ್ಯರ್ಥಿಯು ಅರ್ಜಿಯಲ್ಲಿ ಭರ್ತಿ ಮಾಡಿದ ಮಾಹಿತಿಯು ಅಂತಿಮವಾಗಿರುತ್ತದೆ. ಆದ್ದರಿಂದ ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ 

ಮಾಡುವಾಗ ಅರ್ಜಿಯ ಎಲ್ಲಾ ಕಾಲಂಗಳನ್ನು ಸರಿಯಾಗಿ ಭರ್ತಿ ಮಾಡತಕ್ಕದ್ದು. 
ನೇಮಕಾತಿ ಪ್ರಕ್ರಿಯೆಯ ಯಾವುದೇ ಹಂತದಲ್ಲಿ ವಿಳಾಸ ಬದಲಾವಣೆಯಾಗಿದ್ದಲ್ಲಿ ತಕ್ಷಣದಲ್ಲಿ ಅಭ್ಯರ್ಥಿಗಳು ಲಿಖಿತ ಮೂಲಕ 
ಸಂಬಂಧಪಟ್ಟ ಘಟಕಾಧಿಕಾರಿ (ಪೊಲೀಸ್ ಕಮೀಷನರ್ ) ರವರ ನೇಮಕಾತಿ ಸಮಿತಿಯ ಗಮನಕ್ಕೆ ತರತಕ್ಕದ್ದು . ಈ ವಿಳಾಸ 
ಬದಲಾವಣೆಯನ್ನು ಪರಿಗಣಿಸಲು ನೇಮಕಾತಿ ಸಮಿತಿಯು ಪ್ರಯತ್ನಿಸುವುದು. ಆದಾಗ್ಯೂ ಈ ವಿಚಾರದಲ್ಲಿ ನೇಮಕಾತಿ ಸಮಿತಿಯು 

ಯಾವುದೇ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದಿಲ್ಲ. ಈ ಬಗ್ಗೆ ಅಭ್ಯರ್ಥಿಗಳು ಎಚ್ಚರ ವಹಿಸತಕ್ಕದ್ದು. 
ಎಂ ) ಅಭ್ಯರ್ಥಿಗಳು ನೇಮಕಾತಿ ಸಮಿತಿಯೊಡನೆ ಸಂಪರ್ಕಿಸಬೇಕಾದ ಸಂದರ್ಭದಲ್ಲಿ ಅವರ ಮನವಿಯೊಂದಿಗೆ ಅರ್ಜಿಯ ನಕಲು ಪ್ರತಿಯನ್ನು 

ಹಾಗೂ ಇತರೆ ಮಾಹಿತಿಯನ್ನು ನೀಡತಕ್ಕದ್ದು . 
ಎನ್ ) ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡುವಾಗ ಯಾವುದೇ ಸುಳ್ಳು/ತಪ್ಪು ಮಾಹಿತಿಗಳನ್ನು ನೀಡಬಾರದು. ಹಾಗೇ ನೀಡಿ ತದನಂತರ 

ನೇಮಕಾತಿ ಸಮಿತಿಗೆ ಅದು ಪತ್ತೆಯಾದಲ್ಲಿ ಅಂತಹ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು ರದ್ದು ಪಡಿಸಲಾಗುವುದು. 
ಓ ) ಅರ್ಜಿದಾರರು ಯಾವುದೇ ಕ್ರಿಮಿನಲ್ ಮೊಕದ್ದಮೆಯಲ್ಲಿ ಶಿಕ್ಷೆಗೆ ಗುರಿಯಾಗಿರಬಾರದು. ಕ್ರಿಮಿನಲ್ ಮೊಕದ್ದಮೆಯಲ್ಲಿ ಭಾಗಿಯಾಗಿ ಬಿಡುಗಡೆ 

| ಖುಲಾಸೆಯಾಗಿದ್ದಲ್ಲಿ ನೇಮಕಾತಿ ಪ್ರಾಧಿಕಾರವು ತೆಗೆದುಕೊಳ್ಳುವ ತೀರ್ಮಾನವೇ ಅಂತಿಮವಾಗಿರುತ್ತದೆ. 
18. ವಿಶೇಷಸೂಚನೆಗಳು : 

ಅಭ್ಯರ್ಥಿಗಳು ನೇಮಕಾತಿ ಸಮಿತಿಯು ನಿಗದಿಪಡಿಸಿದ ಅರ್ಜಿ ನಮೂನೆಯಲ್ಲಿಯೇ ಎಲ್ಲಾ ಅಂಕಣಗಳನ್ನು ಸ್ಪಷ್ಟವಾಗಿ ಭರ್ತಿ ಮಾಡತಕ್ಕದ್ದು. 
ಇತರೆ ಯಾವುದೇ ನಮೂನೆಗಳಲ್ಲಿ ಸಲ್ಲಿಸುವ, ಶುಲ್ಕ ಪಾವತಿಸದೆ ಸಲ್ಲಿಸಲ್ಪಡುವ, ಅಪೂರ್ಣವಾಗಿರುವ, ಸಹಿ ಮಾಡದ ಹಾಗೂ ಭಾವಚಿತ್ರ 
ಇಲ್ಲದೆ ಇರುವ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಹಾಗೂ ಈ ಕೆಳಕಂಡ ವಿಶೇಷ ಸೂಚನೆಗಳನ್ನು ಗಮನಿಸುವುದು. 


ಎಲ್ ) 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೮, ೨೦೧೪ 


೫೬೫ 


ಎ) ಅಭ್ಯರ್ಥಿಗಳು ಆನ್‌ಲೈನ್ ಮುಖಾಂತರ ಸಲ್ಲಿಸಿದ ಅರ್ಜಿಯ ಜೆರಾಕ್ಸ್ ಪ್ರತಿಯನ್ನು ತಮ್ಮೊಂದಿಗೆ ತಪ್ಪದೇ ಇಟ್ಟುಕೊಳ್ಳಲು ಸೂಚಿಸಿದೆ. 
ಬಿ) ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅವರು ಸೇವೆಯಲ್ಲಿರುವ ಬಗ್ಗೆ ಅರ್ಜಿಯಲ್ಲಿನ ನಿಗದಿತ ಕಾಲಂನ್ನು ತುಂಬತಕ್ಕದ್ದು ಹಾಗೂ ಅವರ ಸೇವಾ 

ಪ್ರಮಾಣ ಪತ್ರ ಮತ್ತು ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಬಗ್ಗೆ ನಿರಾಕ್ಷೇಪಣ ಪ್ರಮಾಣ ಪತ್ರವನ್ನು (No Objection Certificate) 
ಸಂಬಂಧಿತ ಇಲಾಖಾ ಮುಖ್ಯಸ್ಥರಿಂದ ಪಡೆದಿಟ್ಟುಕೊಂಡಿದ್ದು ನೇಮಕಾತಿ ಸಮಿತಿಯು ಸೂಚಿಸಿದಾಗ ಹಾಜರುಪಡಿಸತಕ್ಕದ್ದು . 
ಅಭ್ಯರ್ಥಿಗಳು ಒಂದು ಹುದ್ದೆಗೆ ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಬಾರದೆಂದು ಸಲಹೆ ನೀಡಲಾಗಿದೆ. ಅಭ್ಯರ್ಥಿಗಳು ಒಂದು ಹುದ್ದೆಗೆ 
ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸುವ ಬದಲು ಒಂದೇ ಅರ್ಜಿಯನ್ನು ಅತೀ ಜಾಗರೂಕತೆಯಿಂದ ಮತ್ತು ಬಹಳ ಎಚ್ಚರಿಕೆಯಿಂದ ಭರ್ತಿ 
ಮಾಡತಕ್ಕದ್ದು, ಏಕೆಂದರೆ ಒಂದಕ್ಕಿಂತ ಹೆಚ್ಚು ನೋಂದಣಿ ಸಂಖ್ಯೆಯಲ್ಲಿ ಪರೀಕ್ಷೆಗೆ ಹಾಜರಾಗಿದ್ದು ಯಾವುದೇ ಹಂತದಲ್ಲಿ ಕಂಡುಬಂದಲ್ಲಿ ಅಂತಹ 
ಅಭ್ಯರ್ಥಿತನವನ್ನು ರದ್ದುಪಡಿಸಲಾಗುವುದು. ಸಂಕ್ಷಿಪ್ತವಾಗಿ ತಿಳಿಸುವುದೇನೆಂದರೆ ಒಬ್ಬ ಅಭ್ಯರ್ಥಿಯು ಒಂದು ನೋಂದಣಿ ಸಂಖ್ಯೆಗಿಂತ ಹೆಚ್ಚು 
ನೋಂದಣಿ ಸಂಖ್ಯೆಯನ್ನು ಪರೀಕ್ಷೆಯ ಯಾವುದೇ ಹಂತದಲ್ಲಿ ಬಳಸುವುದನ್ನು ನಿಖರವಾಗಿ ನಿಷೇಧಿಸಲಾಗಿದೆ. ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚು 
ಅರ್ಜಿಗಳನ್ನು ಒಂದೇ ಹೆಸರಿನಲ್ಲಿ ಸಲ್ಲಿಸಿ ಬೇರೆ ಬೇರೆ ಪೋಟೋಗಳನ್ನು ಅಂಟಿಸಿ, ಸಹಿಗಳನ್ನು ಮಾಡಿ ಪರೀಕ್ಷೆಗೆ ಹಾಜರಾಗಿದ್ದು ಕಂಡುಬಂದಲ್ಲಿ 
ಅಂತಹವರ ಎಲ್ಲಾ ಅರ್ಜಿಗಳನ್ನು ತಿರಸ್ಕರಿಸುವುದಲ್ಲದೇ ಅವರ ಮೇಲೆ ಕಾನೂನಿನ ರೀತ್ಯಾ ಕ್ರಮವನ್ನು ಕೈಗೊಳ್ಳಲಾಗುವುದು. ಈ ವಿಚಾರದಲ್ಲಿ 

ನೇಮಕಾತಿ ಸಮಿತಿಯ ತೀರ್ಮಾನವೇ ಅಂತಿಮವಾಗಿರುತ್ತದೆ. 
ಡಿ) ಅರ್ಹ ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನಾ ಸಂದರ್ಭದಲ್ಲಿ ಅರ್ಜಿಯಲ್ಲಿ ನಮೂದಿಸಿರುವ ಎಲ್ಲಾ ಮಾಹಿತಿಗಳಿಗೆ ಪೂರಕವಾಗಿ 

ಸದರಿ ದಾಖಲೆ / ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ತಪ್ಪದೇ ಹಾಜರುಪಡಿಸಬೇಕು, ತಪ್ಪಿದ್ದಲ್ಲಿ ಅಂತಹ ಮೀಸಲಾತಿಯನ್ನು 
ರದ್ದುಪಡಿಸಿ, ಸಾಮಾನ್ಯ ವರ್ಗದಡಿಯಲ್ಲಿ ಅರ್ಹತೆ ಹೊಂದಿದಲ್ಲಿ ಪರಿಗಣಿಸಲಾಗುವುದು. ಅರ್ಜಿಯೊಂದಿಗೆ ಯಾವುದೇ ಮೂಲ ಪ್ರಮಾಣ 
ಪತ್ರಗಳನ್ನು ಹಾಗೂ ಪ್ರತಿಗಳನ್ನು ಸಲ್ಲಿಸುವ ಅಗತ್ಯವಿರುವುದಿಲ್ಲ. ಒಂದು ವೇಳೆ ಸಲ್ಲಿಸಿ, ಅವು ಕಳೆದು ಹೋದರೆ ನೇಮಕಾತಿ ಸಮಿತಿಯು 

ಜವಾಬ್ದಾರಿಯಾಗುವುದಿಲ್ಲ. 
ಇ) ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಂದರೆ 10 .06.2014ಕ್ಕೆ ಮೊದಲು ಅಭ್ಯರ್ಥಿಗಳು ಹುದ್ದೆಗೆ 

ನಿಗದಿಪಡಿಸಿದ ಶೈಕ್ಷಣಿಕ ವಿದ್ಯಾರ್ಹತೆ(ಪಿಯುಸಿ ಅಥವಾ ತತ್ಸಮಾನ ) ಯನ್ನು ಹೊಂದಿರಬೇಕು. 
ಎಫ್) ಅಭ್ಯರ್ಥಿಗಳು ಅರ್ಜಿಯಲ್ಲಿ ತಪ್ಪು ಅಥವಾ ಸುಳ್ಳು ಮಾಹಿತಿ ನೀಡಿದ್ದಲ್ಲಿ ಅದಕ್ಕೆ ಅಭ್ಯರ್ಥಿಗಳೇ ಜವಾಬ್ದಾರರಾಗಿರುತ್ತಾರೆ. ಅರ್ಜಿಯಲ್ಲಿನ 

ವಿವರಗಳು ಸರಿಯಾಗಿವೆಯೇ ಎಂದು ಮನಗಂಡು ಆ ನಂತರ ಮೂಲ ಅರ್ಜಿಯನ್ನು ಭರ್ತಿ ಮಾಡುವುದು ಸೂಕ್ತ. ಒಂದು ವೇಳೆ 
ಅಭ್ಯರ್ಥಿಗಳು ಶೈಕ್ಷಣಿಕ ವಿದ್ಯಾರ್ಹತೆಯಲ್ಲಿ ಗಳಿಸಿದ ಅಂಕಗಳನ್ನು ಸರಿಯಾಗಿ ನಮೂದಿಸದೆ ಇದ್ದಲ್ಲಿ ಅಥವಾ ತಪ್ಪಾಗಿ ನಮೂದಿಸಿದಲ್ಲಿ 
ಅವರ ಅಭ್ಯರ್ಥಿತನವನ್ನು ರದ್ದುಗೊಳಿಸಲಾಗುವುದು. 
ಒಂದು ವೇಳೆ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ / ಬಂದ್ ದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೆಯ ಕೆಲಸದ ದಿನದಂದು ಅರ್ಜಿಗಳನ್ನು ಸ್ವೀಕರಿಸಲಾಗುವುದು. ಆದರೆ ವಯೋಮಿತಿ ಹಾಗೂ ಕನಿಷ್ಠ ಶೈಕ್ಷಣಿಕ 

ವಿದ್ಯಾರ್ಹತೆಯ ಪರಿಗಣನೆಗೆ ದಿನಾಂಕ: 10 .06. 2014 ಮಾತ್ರ ಅನ್ವಯವಾಗುತ್ತದೆ. 
ಹೆಚ್) ಅಭ್ಯರ್ಥಿಯು ಅರ್ಜಿಯನ್ನು ಸಮರ್ಪಕವಾಗಿ ತುಂಬದೇ ಸದರಿ ಅರ್ಜಿ ತಿರಸ್ಕೃತವಾದಲ್ಲಿ ತತ್ಸಂಬಂಧ ಯಾವುದೇ ರೀತಿಯ ಪತ್ರ 

ವ್ಯವಹಾರಕ್ಕೆ ಅವಕಾಶವಿರುವುದಿಲ್ಲ. 
ಐ) ಅರ್ಜಿ ತುಂಬುವ ವಿಧಾನ ಹಾಗೂ ಹೆಚ್ಚಿನ ವಿವರಗಳು ಪೊಲೀಸ್ ಇಲಾಖೆಯ ಅಧಿಕೃತ ವೆಬ್ಸೈಟ್ www .ksp . gov.in ನಲ್ಲಿನ ಮಾಹಿತಿ 

ಸೂಚಿಯಲ್ಲಿ ಲಭ್ಯವಿರುತ್ತದೆ. 
ಜೆ) ಅಭ್ಯರ್ಥಿಗಳು ತಮ್ಮ ಅರ್ಜಿಗಳಲ್ಲಿ ನೀಡುವ ಮಾಹಿತಿಗಳು ಸರಿ ಇದೆ ಎಂದು ಭಾವಿಸಿ ಅವರುಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯಲು 

ಅರ್ಹರೆ ಎಂಬುದನ್ನು ಪರಿಗಣಿಸಿ ಅರ್ಹರೆಂದು ಕಂಡುಬಂದ ಅಭ್ಯರ್ಥಿಗಳಿಗೆ ಮಾತ್ರ ಪ್ರವೇಶ ಪತ್ರಗಳನ್ನು ತಯಾರು ( Upload) 
ಮಾಡಲಾಗುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, ಮೀಸಲಾತಿ ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ 
ಸರಿಯಾದ ಮಾಹಿತಿ ನೀಡುವುದು ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ, 

ಶುಲ್ಕ ಪಾವತಿಸದ, ಅಭ್ಯರ್ಥಿಯ ಸಹಿ ಇಲ್ಲದ ಮತ್ತು ಭಾವಚಿತ್ರ ಇಲ್ಲದೆ ಇರುವ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
ಕೆ) ಪರೀಕ್ಷೆಗೆ ಪ್ರವೇಶವು ಸಂಪೂರ್ಣವಾಗಿ ತಾತ್ಕಾಲಿಕವಾಗಿರುತ್ತದೆ. ಪ್ರವೇಶ ಪತ್ರ ನೀಡಿದ ಮಾತ್ರಕ್ಕೆ ನೇಮಕಾತಿ ಸಮಿತಿಯು ನಿಮ್ಮ 

ಅಭ್ಯರ್ಥಿತನವನ್ನು ಅಂಗೀಕರಿಸಿದೆ ಎಂದು ಭಾವಿಸತಕ್ಕದ್ದಲ್ಲ. 
ಎಲ್ ) ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದಾದರೂ ಮುದ್ರಣ ದೋಷವಾಗಿದ್ದಲ್ಲಿ ಅದನ್ನು ತಕ್ಷಣ ಕೊಠಡಿಯ ಪರಿವೀಕ್ಷಕರ ಗಮನಕ್ಕೆ ತಂದು ಸರಿಯಾದ 

ಪ್ರಶ್ನೆ ಪತ್ರಿಕೆ ಪಡೆದುಕೊಂಡು ಉತ್ತರವನ್ನು ಬರೆಯಬೇಕು. ಇದರ ಬಗ್ಗೆ ಪರೀಕ್ಷೆ ಮುಗಿದ ನಂತರ ನೇಮಕಾತಿ ಸಮಿತಿಗೆ ಸದರಿ ವಿಷಯದ 
ಬಗ್ಗೆ ತಿಳಿಸಿದ್ದಲ್ಲಿ ಅದನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. 


೫೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೮, ೨೦೧೪ 


ಭಾಗ ೫ 


ಎಂ ) ಉತ್ತರ ಪತ್ರಿಕೆಯನ್ನು ಸ್ಕ್ಯಾನಿಂಗ್ ಮಾಡಿಸಿ ಗಣಕ ಯಂತ್ರದ ಮುಖೇನ ಅರ್ಹತಾ ಪಟ್ಟಿಯನ್ನು ಸಿದ್ಧಪಡಿಸುವುದರಿಂದ ಅಭ್ಯರ್ಥಿಗಳು ಉತ್ತರ 

ಪತ್ರಿಕೆಯ ಮಾಹಿತಿಯನ್ನು ಭರ್ತಿ ಮಾಡುವ ಸಲುವಾಗಿ ಪರೀಕ್ಷೆಗೆ ನಿಗದಿಪಡಿಸಿರುವ ಸಮಯಕ್ಕಿಂತ ಅರ್ಧ ಗಂಟೆ ಮುಂಚಿತವಾಗಿ ಪರೀಕ್ಷಾ 

ಕೊಠಡಿಗೆ ತಪ್ಪದೇ ಹಾಜರಾಗತಕ್ಕದ್ದು. ಆ ಸಮಯದಲ್ಲಿ ಪರೀಕ್ಷಾ ಮೇಲ್ವಿಚಾರಕರು ಕೆಲವು ಮಾರ್ಗ ಸೂಚನೆಗಳನ್ನು ನೀಡುತ್ತಾರೆ . 
ಎನ್) ಪರೀಕ್ಷೆ ಮುಗಿದ ಒಂದು ಅಥವ ಎರಡು ದಿನಗಳ ನಂತರ ಉತ್ತರಗಳನ್ನು ತಾತ್ಕಾಲಿಕ ಕೀ ವೆಬ್‌ಸೈಟ್ ನಲ್ಲಿ ಹಾಗೂ ಸಂಬಂಧಪಟ್ಟ 

ಘಟಕಗಳಲ್ಲಿ ಪ್ರಕಟಿಸಲಾಗುವುದು. ಅಭ್ಯರ್ಥಿಗಳು ಉತ್ತರಗಳ ಬಗ್ಗೆ ಏನಾದರೂ ಆಕ್ಷೇಪಣೆಗಳು ಇದಲ್ಲಿ ಅದಕ್ಕೆ ಒಂದು ವಾರದ 
ಕಾಲಾವಕಾಶವನ್ನು ನೀಡಲಾಗುವುದು. ಆಕ್ಷೇಪಣೆಗಳು ಬಂದ ನಂತರ ಅದನ್ನು ಒಂದು ತಜ್ಞರ ಸಮಿತಿಗೆ ನೀಡಿ ಅವರಿಂದ ಸರಿಯಾದ 
ಉತ್ತರಗಳನ್ನು ಪಡೆದು ಅಂತಿಮ ಕೀ ಉತ್ತರಗಳನ್ನು ಪ್ರಕಟಿಸಲಾಗುವುದು ಮತ್ತು ಈ ಅಂತಿಮ ಕೀ ಉತ್ತರಗಳ ಪ್ರಕಾರ ಉತ್ತರ 

ಪತ್ರಿಕೆಯನ್ನು ಮೌಲ್ಯಮಾಪನ ಮಾಡಲಾಗುವುದು. 
ಓ) ಕರ್ನಾಟಕ ರಾಜ್ಯದ, ಕೇಂದ್ರ ಸರ್ಕಾರದ ಯಾವುದೇ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಸಂಸ್ಥೆಯ ಸೇವೆಯಿಂದ ವಜಾ ಗೊಂಡಿರುವ 

ನೌಕರರು ನೇಮಕಾತಿಗೆ ಅರ್ಹರಲ್ಲ. 
ಪಿ) ಸುಳ್ಳು ಮಾಹಿತಿ ಅಥವಾ ನಕಲಿ ಪ್ರಮಾಣ ಪತ್ರ / ದಾಖಲಾಲೆಗಳನ್ನು ಸಲ್ಲಿಸಿ ನೌಕರಿ ಪಡೆಯುವುದು/ ಪಡೆದಿರುವುದು ಯಾವುದೇ 

ಸಂದರ್ಭದಲ್ಲಿ ಕಂಡು ಬಂದಲ್ಲಿ, ಅದೇ ಹಂತದಲ್ಲಿ ಅವರನ್ನು ಯಾವುದೇ ಮುನ್ಸೂಚನೆ ನೀಡದೆ ಅವರ ಅಭ್ಯರ್ಥಿತನವನ್ನು 

ರದ್ದುಗೊಳಿಸುವುದರ ಜೊತೆಗೆ ಅವರ ವಿರುದ್ದ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಲಾಗುವುದು. 
ಕ್ಯೂ ) ಅಭ್ಯರ್ಥಿಯು ಹುದ್ದೆಗೆ ಅರ್ಜಿ ಸಲ್ಲಿಸಿದ ತಕ್ಷಣ ತಾನು ನಿಯಮ ಮತ್ತು ವಿನಿಯಮಗಳಿಗೆ ( Rules & Regulations) ಬದ್ಧನಾಗಿರುತ್ತಾನೆ 

ಎಂದು ಭಾವಿಸಲಾಗಿರುತ್ತದೆ. ಒಂದು ವೇಳೆ ತಾನು ಸದರಿ ಹುದ್ದೆಗೆ ಆಯ್ಕೆಯಾಗದ ಪಕ್ಷದಲ್ಲಿ ತದನಂತರ ಅದೇ ನಿಯಮಗಳನ್ನು 

ಪ್ರಶ್ನಿಸಲು ಬರುವುದಿಲ್ಲ. 
ಆರ್) ಕೆ.ಸಿ.ಎಸ್. ( ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರಲ್ಲಿ ನಿರ್ದಿಷ್ಟಗೊಳಿಸಿರುವಂತೆ ಆಯ್ಕೆಯಾದ ಅಭ್ಯರ್ಥಿಯು ನೇಮಕಾತಿ ಆದೇಶ 

ನೀಡುವ ಮುನ್ನ ಪೂರ್ಣ ಪ್ರಮಾಣದ ವೈದ್ಯಕೀಯ ಪರೀಕ್ಷೆಗೆ ಒಳಗಾಗಬೇಕಾಗುತ್ತದೆ. ನಿಯಮದಲ್ಲಿ ನಿಗದಿಪಡಿಸಿರುವ ವೈದ್ಯಕೀಯ 

ಪರೀಕ್ಷೆಯಲ್ಲಿ ವಿಫಲರಾದ ಅಭ್ಯರ್ಥಿಗಳನ್ನು ಅನರ್ಹ ಗೊಳಿಸಲಾಗುವುದು. 
ಎಸ್) ದುರ್ನಡತೆ : ಒಬ್ಬ ಅಭ್ಯರ್ಥಿಯು ನಕಲಿ ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ ತಿದ್ದಲಾದ ದಸ್ತಾವೇಜುಗಳನ್ನು 

ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು ಅಥವಾ ವಾಸ್ತವಿಕ ಮಾಹಿತಿಯನ್ನು ಮರೆ ಮಾಚಿರುವನೆಂದು 
ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಷೆಯಲ್ಲಿ ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ 
ಕೊಠಡಿಯಲ್ಲಿ ದುರ್ವತಿ್ರಸುತ್ತಿರುವನೆಂದು, ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಅಥವಾ ಒಂದು ಕೇಂದ್ರದಲ್ಲಿ ದೈಹಿಕ ಪರೀಕ್ಷೆಗಳಿಗೆ 
ಹಾಜರಾಗಿರುವ ವಿಷಯವನ್ನು ಮರೆಮಾಚಿ ಮತ್ತೊಂದು ಕೇಂದ್ರದಲ್ಲಿ ದೈಹಿಕ ಪರೀಕ್ಷೆಗೆ ಹಾಜರಾದರೆ ಹಾಗೂ ನೇಮಕಾತಿ ಸಮಿತಿಯಿಂದ 
ನೀಡಲಾದ ಯಾವುದೇ ಸೂಚನೆಗಳು ಉಲ್ಲಂಘಿಸುತ್ತಿರುವನೆಂದು ಅಥವಾ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ 
ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು, ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್ ವ್ಯವಹರಣೆಗಳಿಗೆ ಮತ್ತು 
ಶಿಸ್ತು ಕ್ರಮಕ್ಕೆ ಒಳಪಡುವುದಲ್ಲದೆ; ನೇಮಕಾತಿ ಸಮಿತಿ ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ ಪಡೆಯುವುದರಿಂದ ಅಥವಾ ಯಾವುದೇ 

ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್ ಮಾಡಲಾಗುವುದು 
ಟಿ) ಅಭ್ಯರ್ಥಿಗಳು ಸಿಪಿಸಿ ಮತ್ತು ಮಷಿಸಿ - 2014 ನೇಮಕಾತಿ ಸಹಾಯವಾಣಿ ಸಂಖ್ಯೆ: 080 - 22943346 ನ್ನು ಸಂಪರ್ಕಿಸಿ ನೇಮಕಾತಿಗೆ 

ಸಂಬಂಧಿಸಿದ ಪ್ರಶ್ನೆಗಳನ್ನು ಸ್ಪಷ್ಟ ಪಡಿಸಿಕೊಳ್ಳಬಹುದು. ಈ ಸಹಾಯವಾಣಿ ದಿನಾಂಕ:12 .05.2014 ರಿಂದ ಪ್ರತಿದಿನ ಬೆಳಿಗ್ಗೆ 8 - 00 ರಿಂದ 
ಸಾಯಂಕಾಲ 8- 00 ಗಂಟೆಯವರೆಗೆ ಲಭ್ಯವಿರುತ್ತದೆ. ಅಲ್ಲದೆ ಮೇಲಿಂದ ಮೇಲೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಬರುವ ಸಾಮಾನ್ಯ 
ಪ್ರಶ್ನೆಗಳಿಗೆ (Frequenty Asked Questions - FAQ) ಉತ್ತರವನ್ನು www.ksp .gov.in ಪೊಲೀಸ್‌ ವೆಬ್‌ಸೈಟ್‌ನಲ್ಲಿ 
ನೋಡಬಹುದು. 


ಸಹಿ / 
ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, 
ನೇಮಕಾತಿ ಮತ್ತು ತರಬೇತಿ ಹಾಗೂ ಸಮನ್ವಯಾಧಿಕಾರಿ, 

ಪೊಲೀಸ್ ಕಾನ್ಸ್‌ಟೇಬಲ್ ನೇಮಕಾತಿ ಸಮಿತಿ, 
ಕಾರ್ಲ್ಟ ನ್ ಭವನ, ಅರಮನೆ ರಸ್ತೆ, ಬೆಂಗಳೂರು- 560 001. 

ದೂರವಾಣಿ ಸಂಖ್ಯೆ : 22942261, 22207044 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


೫೬೭ 


111111111111111111 


( ಪ. ಜಾ / ಪ. ಪಂ ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 

ನಮೂನೆ - ಡಿ 

(ನಿಯಮ 3ಎ ( 2) (3) ನೋಡಿ) 
ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಬುಡಕಟ್ಟುಗಳಿಗೆ ( ಪ. ಜಾ / ಪ. ಪಂ ) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ 

ಪ್ರಮಾಣ ಪತ್ರಗಳ ನಮೂನೆ 

ಪ್ರಮಾಣ ಪತ್ರ 
........ ರಾಜ್ಯದ / ಕೇಂದ್ರಾಡಳಿತ ಪ್ರದೇಶದ * .... 

........ ಜಿಲ್ಲೆಯ / ವಿಭಾಗದ 
..... .............. ಗ್ರಾಮ / ಪಟ್ಟಣದ * ನಿವಾಸಿಯಾದ ಶ್ರೀ / ಶ್ರೀಮತಿ ....... .... ಎಂಬುವವರ ಮಗ / ಮಗಳಾದ ಶ್ರೀ 
7 ಶ್ರೀಮತಿ 

............... ಇವರು ಅನುಸೂಚಿತ ಜಾತಿ | ಅನುಸೂಚಿತ ಬುಡಕಟ್ಟು * ಎಂದು ಮಾನ್ಯ 
ಮಾಡಲಾಗಿರುವ ಜಾತಿ / ಬುಡಕಟ್ಟಿಗೆ * ಸೇರಿರುತ್ತಾರೆಂದು ಪ್ರಮಾಣಿಕರಿಸಲಾಗಿದೆ. 

ಸಂವಿಧಾನ ( ಅನುಸೂಚಿತ ಜಾತಿಗಳು ) ಆದೇಶ, 1950 

ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳು ) ಆದೇಶ, 1950 
* ಸಂವಿಧಾನ ( ಅನುಸೂಚಿತ ಜಾತಿ) (ಕೇಂದ್ರಾಡಳಿತ ಪ್ರದೇಶಗಳು) ಆದೇಶ, 1950 
* ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳು) (ಕೇಂದ್ರಾಡಳಿತ ಪ್ರದೇಶಗಳು) ಆದೇಶ, 1951 
( ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಪಟ್ಟಿ ( ಮಾರ್ಪಾಡು) ಆದೇಶ 1956 , ಮುಂಬಯಿ ರಾಜ್ಯ ಪುನರ್ ರಚನಾ 
ಅಧಿನಿಯಮ, 1960 , ಪಂಜಾಬ್ ರಾಜ್ಯ ಪುನರ್ ರಚನಾ ಅಧಿನಿಯಮ, 1966 , ಹಿಮಾಚಲ ಪ್ರದೇಶ ರಾಜ್ಯ ಅಧಿನಿಯಮ, 1970 ಮತ್ತು 
ಈಶಾನ್ಯ ಪ್ರದೇಶಗಳ ( ಪುನರ್ ರಚನಾ ಅಧಿನಿಯಮ, 1971ರ ಮೂಲಕ ತಿದ್ದುಪಡಿಯಾದಂತೆ). 


•••••••••••••••••••••••••••••••••••• 


* 


ಸಂವಿಧಾನ 
ಸಂವಿಧಾನ ( ಜಮ್ಮು ಮತ್ತು ಕಾಶ್ಮೀರ) ಅನುಸೂಚಿತ ಜಾತಿಗಳ ಆದೇಶ, 1956 
ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ( ತಿದ್ದುಪಡಿ) ಅಧಿನಿಯಮ, 1976ರ ಮೂಲಕ ತಿದ್ದುಪಡಿಯಾದಂತೆ 
ಸಂವಿದಾನ ( ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ) ಅನುಸೂಚಿತ ಬುಡಕಟ್ಟುಗಳ ಆದೇಶ, 1959. 
ಸಂವಿಧಾನ ( ದಾದರ್‌ ಮತ್ತು ನಗರ ಹವೇಲಿ) ಅನುಸೂಚಿತ ಜಾತಿಗಳ ಆದೇಶ, 1962 
ಸಂವಿಧಾನ ( ಪಾಂಡಿಚೇರಿ) ಅನುಸೂಚಿತ ಜಾತಿಗಳ ಆದೇಶ, 1964 
ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳ ) (ಉತ್ತರ ಪ್ರದೇಶ) ಆದೇಶ, 1967 
ಸಂವಿಧಾನ (ಗೋವಾ, ದಮನ್ ಮತ್ತು ದೀವ್) ಅನುಸೂಚಿತ ಜಾತಿ / ಬುಡಕಟ್ಟುಗಳ ಆದೇಶ 1988 
ಸಂವಿಧಾನ ( ನಾಗಾಲ್ಯಾಂಡ್) ಅನುಸೂಚಿತ ಬುಡಕಟ್ಟುಗಳ ಆದೇಶ 


* 


* 


* 


* 


••••••••••••••••••••••••••••••••••••••••••••••••••••••••••••••••••••••••••••••••••••• 


2 . ಶ್ರೀ / ಶ್ರೀಮತಿ | ಕುಮಾರಿ * .......... 

ಮತ್ತು / ಅಥವಾ 
ಅವನ / ಅವಳ ಕುಟುಂಬವು 

........... ರಾಜ್ಯ / ಕೇಂದ್ರಾಡಳಿತ ಪ್ರದೇಶದ 
....... ಜಿಲ್ಲಾ / ವಿಭಾಗದ ..... ........... ಗ್ರಾಮ / ಪಟ್ಟಣದ ಸಾಮಾನ್ಯ ನಿವಾಸಿ ( ಗಳು) 


11111111111111111 


ಸಹಿ ........" 


ತಹಶೀಲ್ದಾರರು 


............. 


ಪದನಾಮ 
ಕಛೇರಿಯ ಮೊಹರಿನೊಂದಿಗೆ 


ದಿನಾಂಕ : 


ರಾಜ್ಯ / ಕೇಂದ್ರಾಡಳಿತ ಪ್ರದೇಶ* 

ಅನ್ವಯವಾಗದಿರುವ ಪದಗಳನ್ನು ದಯವಿಟ್ಟು ಬಿಟ್ಟು ಬಿಡಿ / ಹೊಡೆದು ಹಾಕಿ 
ಸೂಚನೆ : ಇಲ್ಲಿ ಉಪಯೋಗಿಸಿದ “ಸಾಮಾನ್ಯ ನಿವಾಸಿಗಳೂ ” ಎಂಬ ಪದಾವಳಿಯು ಪ್ರಜಾ ಪ್ರಾತಿನಿಧ್ಯ ಅಧಿನಿಯಮ , 1950ರ 20ನೇ 
ಪ್ರಕರಣದಲ್ಲಿರುವ ಅರ್ಥವನ್ನೇ ಹೊಂದಿರುತ್ತದೆ . 
ಭಾರತ ಸರ್ಕಾರದ ಪತ್ರ ಸಂಖ್ಯೆ . ಬಿಸಿ 12028 / 2/ 76 - ಎಸ್‌ಸಿಟಿ - 1 ಗೃಹ ಮಂತ್ರಾಲಯದ ಅನುಸಾರವಾಗಿ, ಅಂಥ ಪ್ರಮಾಣ 
ಪತ್ರಗಳನ್ನು ನೀಡಲು ಸಕ್ಷಮವಾಗಿರುವುದಕ್ಕಾಗಿ, ಭಾರತ ಸರ್ಕಾರದ ( ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ) ಪತ್ರ ಸಂಖ್ಯೆ 
13. 02 .74 ಇಎಸ್‌ಟಿ ( ಎಸ್‌ಸಿಟಿ) ದಿನಾಂಕ 5ನೇ ಆಗಸ್ಟ್ 1975ರಲ್ಲಿ ನಮೂದಿಸಿದ ಪ್ರಾಧಿಕಾರಿಯು, ರಾಷ್ಟ್ರಪತಿಗಳು ಸಂಬಂಧಪಟ್ಟ 
ಆದೇಶದ ಅಧಿಸೂಚನೆಯನ್ನು ಹೊರಡಿಸಿದ ಸಮಯದಲ್ಲಿ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ ವ್ಯಕ್ತಿಯು, ತನ್ನ ಖಾಯಂ ವಾಸ 
ಸ್ಥಳವನ್ನು ಹೊಂದಿದ್ದ ಸ್ಥಳಕ್ಕೆ ಸೇರಿದವರೊಬ್ಬರಾಗಿರತಕ್ಕದ್ದು. ಅದೇ ರೀತಿಯಲ್ಲಿ, ಒಂದು ತಾಲ್ಲೂಕಿನ ರೆವಿನ್ಯೂ ಪ್ರಾಧಿಕಾರಿಯು ಇನ್ನೊಂದು 
ತಾಲ್ಲೂಕಿಗೆ ಸೇರಿದ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಪ್ರಮಾಣ ಪತ್ರವನ್ನು ನೀಡಲು ಸಕ್ಷಮ ಪ್ರಾಧಿಕಾರಿಯಾಗುವುದಿಲ್ಲ. 


೫೬ ೮ 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೮, ೨೦೧೪ 
( ಪ್ರವರ್ಗ - 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 

ನಮೂನೆ - ಆ 
(ನಿಯಮ 3ಎ ( 2) ( 3) ನೋಡಿ) 


ಹಿಂದುಳಿದ ವರ್ಗಗಳಿಗೆ ( ಪ್ರ. ವರ್ಗ - 1) ಸೇರಿದ ಅಭ್ಯರ್ಥಿಗೆ ನೀಡುವ ಪ್ರಮಾಣ ಪತ್ರ 


........ ಗ್ರಾಮ / ಪಟ್ಟಣದ / ನಗರ ನಿವಾಸಿಯಾದ ಶ್ರೀ | | 

............... ಇವರ ಮಗ | ಮಗಳು | ಪ | 
..................................... ಇವರು ಹಿಂದುಳಿದ ವರ್ಗಗಳ 

............ ಉಪ ಜಾತಿಗೆ ಸೇರಿರುತ್ತಾರೆಂದು 


. . . . . . . . . . . . . . . . . . . . . . . . . . 


ಶ್ರೀಮತಿ 
ಪತಿಯಾದ ಶ್ರೀ / ಶ್ರೀಮತಿ ..... 
( ಪ್ರವರ್ಗ ) ..... 
ಪ್ರಮಾಣೀಕರಿಸಲಾಗಿದೆ. 


. . . . . . . .. 


........................ 


...... ಜಾತಿಯ 


..... 


ದಿನಾಂಕ : 


ತಹಶೀಲ್ದಾರರು 

....... ತಾಲ್ಲೂಕು 
ಕಛೇರಿಯ ಮೊಹರು 


( ಪ್ರವರ್ಗ - 2ಎ , 2ಬಿ, 3ಎ , 3ಬಿ ಗೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 

ನಮೂನೆ – ಎಫ್ 

(ನಿಯಮ 3ಎ (2) (3) ನ್ನು ನೋಡಿ) 
ಹಿಂದುಳಿದ ವರ್ಗಗಳಿಗೆ ( 2ಎ , 2ಬಿ, 3ಎ , 3ಬಿ) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ ಆದಾಯ ಮತ್ತು 

ಜಾತಿ ಪ್ರಮಾಣ ಪತ್ರ 
..... ರಲ್ಲಿ ವಾಸವಾಗಿರುವ ಶ್ರೀ / ಶ್ರೀಮತಿ ....... 

ಇವರ ಮಗ | 
ಮಗಳು / ಪತಿ | ಪತ್ನಿಯಾದ ಶ್ರೀ /ಶ್ರೀಮತಿ/ಕುಮಾರಿ ... 

.... ಇವರು ಮತ್ತು ಆತನ / ಅವಳ ತಂದೆ / ತಾಯಿ | 
ಪೋಷಕರು / ಪತ್ನಿ / ಪತಿಯು, ಸರ್ಕಾರಿ ಆದೇಶಗಳ ಸಂಖ್ಯೆ . ಎಸ್‌ಡಬ್ಲೂಡಿ 225 ಬಿಸಿಎ 2000 , ದಿನಾಂಕ 30.03.2002ರಲ್ಲಿ ನಿರ್ದಿಷ್ಟ 
ಪಡಿಸಿದ ಮೇಲುಸ್ತರದ (ಕ್ರಿಮಿ ಲೇಯರ್‌) ವ್ಯಾಪ್ತಿಯಲ್ಲಿ ಬರುವುದಿಲ್ಲವೆಂದು ; 


ಅಭ್ಯರ್ಥಿಯಾಗಲಿ ಅಥವಾ ಆತನ | ಆಕೆಯ ತಂದೆ ತಾಯಿ /ಪೋಷಕರಾಗಲಿ | ಪತ್ನಿ / ಪತಿಯಾಗಲಿ, ಸರ್ಕಾರದ ಸೇವೆಯಲ್ಲಿ 1ನೇ 
ದರ್ಜೆಯ ಅಥವಾ 2ನೇ ದರ್ಜೆಯ ಅಧಿಕಾರಿಯಾಗಿಲ್ಲವೆಂದು ; 

ಅಥವಾ 
ಸಾರ್ವಜನಿಕ ವಲಯ ಉದ್ಯಮದಲ್ಲಿ ತತ್ಸಮಾನವಾದ ಹುದ್ದೆಯನ್ನು ಹೊಂದಿರುವುದಿಲ್ಲ ; 

ಅಥವಾ 
ಖಾಸಗಿ ನಿಯೋಜಕರ ಕೈಕೆಳಗೆ, 2ನೇ ದರ್ಜೆಯ ಅಧಿಕಾರಿಯ ಸಂಬಳಕ್ಕಿಂತ ( ವೇತನ ಶ್ರೇಣಿ ರೂ . 11400 -21600/- ಪ್ರಾರಂಬಿಕ 
ಹಂತ) ಕಡಿಮೆಯಲ್ಲದ ಸಂಬಳವನ್ನು ಪಡೆಯುವ ನೌಕರನಾಗಿಲ್ಲವೆಂದು 

ಅಥವಾ 
ಆತನ / ಆಕೆಯ ತಂದೆ ತಾಯಿ /ಪೋಷಕರು / ಪತ್ನಿ / ಪತಿಯ ಆದಾಯವು ಎರಡು ಲಕ್ಷ ಮೀರುವುದಿಲ್ಲವೆಂದು ; 

ಅಥವಾ 
ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961ರಲ್ಲಿ ನಿಗದಿಪಡಿಸಿರುವಂತೆ ಆತನ/ ಆಕೆಯ ತಂದೆ ತಾಯಿ /ಪೋಷಕರು / ಪತ್ನಿ / ಪತಿಯು 
ಮಾರಾಟ ತೆರಿಗೆದಾರನಲ್ಲ ಅಥವಾ ಆತನ/ ಆಕೆಯ ತಂದೆ ತಾಯಿ /ಪೋಷಕ / ಪತ್ನಿ / ಪತಿಯು ಅಥವಾ ಇವರಿಬ್ಬರೂ 10 ಯುನಿಟ್‌ಗಿಂತ 
ಹೆಚ್ಚಿನ ಕೃಷಿ ಭೂಮಿ ಅಥವಾ 25 ಎಕರೆಗಳಿಗಿಂತ ಹೆಚ್ಚಿನ ಪ್ಲಾಂಟೇಶನ್ ಭೂಮಿಯನ್ನು ಹೊಂದಿರುವುದಿಲ್ಲವೆಂದು ಪ್ರಮಾಣಿಕರಿಸಲಾಗಿದೆ. 
ಸರ್ಕಾರಿ ಆದೇಶ ಸಂಖ್ಯೆ. ಎಸ್‌ಡಬ್ಲೂಡಿ 225 ಬಿಸಿಎ 2000, ದಿನಾಂಕ 30.03 .2002ರ ಅನ್ವಯ ಶ್ರೀ /ಶ್ರೀಮತಿ/ಕುಮಾರಿ 

.................... ಇವರು ...................................... ಜಾತಿಗೆ ....................................... ಸೇರಿದ ಉಪಜಾತಿಯವರಾಗಿದ್ದು 
ಸರ್ಕಾರಿ ಆದೇಶ ಸಂಖ್ಯೆ. ಎಸ್‌ಡಬ್ಲೂಡಿ 225 ಬಿಸಿಎ 2000 , ದಿನಾಂಕ 30 .03. 2002ರ ಅನ್ವಯ ಹಿಂದುಳಿದ ವರ್ಗಗಳ ಪ್ರವರ್ಗ 

....... (2ಎ, 2ಬಿ , 3ಎ, 3ಬಿ) ಸೇರಿರುತ್ತಾರೆ . 


ದಿನಾಂಕ : 


ತಹಶೀಲ್ದಾರರು 

.... ತಾಲ್ಲೂಕು 
ಕಛೇರಿಯ ಮೊಹರು 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


೫೬೯ 


ನಮೂನೆ-1 


ಜನರಲ್ ಮೆರಿಟ್ ಅಭ್ಯರ್ಥಿಗಳು ಮೇಲುಸ್ತರಕ್ಕೆ ಸೇರಿಲ್ಲವೆಂದು, ದೃಢೀಕರಿಸಿ ಗ್ರಾಮೀಣ ಮೀಸಲಾತಿಯನ್ನು 

ಕೋರಲು ಸಲ್ಲಿಸಬೇಕಾದ ಪ್ರಮಾಣ ಪತ್ರ 

( ಜನರಲ್ ಮೆರಿಟ್ ಅಭ್ಯರ್ಥಿಗಳು ಭರ್ತಿ ಮಾಡಬೇಕಾದ ನಮೂನೆ) 
ಇವರಿಗೆ: 
ತಹಶೀಲ್ದಾರರು, 

ತಾಲ್ಲೂಕು, 
..................... 

ಜಿಲ್ಲೆ. 


••••• . . . . . . . . .. 


ಮಾನ್ಯರೆ, 


ಶ್ರೀ | ಶ್ರೀಮತಿ ..... ಎಂಬುವವರ ಮಗ/ ಮಗಳು / ಪತಿ / ಪತ್ನಿ........... 

ಆದ ನಾನು | 
ಮೇಲುಸ್ತರದಲ್ಲಿ ( Creamy Layer) ಬರುವುದಿಲ್ಲವೆಂದು ನೇರ ನೇಮಕಾತಿಯಲ್ಲಿ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿಯನ್ನು 
ಪಡೆಯುವುದಕ್ಕಾಗಿ ಪ್ರಮಾಣ ಪತ್ರವನ್ನು ಪಡೆಯಲು ತಮ್ಮಲ್ಲಿ ಈ ಕೆಳಕಂಡ ಮಾಹಿತಿಗಳನ್ನು ಒದಗಿಸುತ್ತಾ ಕೋರುತ್ತೇನೆ. 


1. ಅಭ್ಯರ್ಥಿಯ ಹೆಸರು ಮತ್ತು ಉದ್ಯೋಗ : 
2 . ಅಭ್ಯರ್ಥಿಯ ಸ್ವಂತ ಸ್ಥಳ ಗ್ರಾಮ : 

ತಾಲ್ಲೂಕು : 


3. ಅಭ್ಯರ್ಥಿಯು ಹುಟ್ಟಿದ ದಿನಾಂಕ ವಯಸ್ಸು ಮತ್ತು ಹುಟ್ಟಿದ ಸ್ಥಳ : 

ಅಭ್ಯರ್ಥಿಯ ತಂದೆ /ತಾಯಿ /ಪೋಷಕರ ಪತಿಯ / ಪತ್ನಿಯ ಹೆಸರು ಮತ್ತು ಉದ್ಯೋಗ: 
(ಉದ್ಯೋಗವು ಸರ್ಕಾರಿ/ ಅರೆ ಸರ್ಕಾರಿ/ ಸಾರ್ವಜನಿಕ ಉದ್ಯಮ / ಖಾಸಗಿ) 
ಅಭ್ಯರ್ಥಿಯ ಪ್ರಸ್ತುತ ವಿಳಾಸ : 
( ಸ್ಪಷ್ಟವಾಗಿ ನಮೂದಿಸುವುದು ) 
ಅಭ್ಯರ್ಥಿಯ ಖಾಯಂ ವಿಳಾಸ : 
ಅಭ್ಯರ್ಥಿಯ ಶಾಲಾ ಶಿಕ್ಷಣದ ವ್ಯಾಸಂಗ ಮಾಡಿದ ಶಾಲೆಗಳ ವಿವರಗಳು 
ಪ್ರಾಥಮಿಕ 
ಮಾಧ್ಯಮಿಕ 

ಪ್ರೌಢ 
8. ಅಭ್ಯರ್ಥಿಯ ಹಾಗೂ ಅಭ್ಯರ್ಥಿಯ ತಂದೆ/ತಾಯಿ /ಪೋಷಕರ ( ತಂದೆ /ತಾಯಿ ಜೀವಂತವಿಲ್ಲದಿದ್ದರೆ) ಇವರ ಒಟ್ಟು ವಾರ್ಷಿಕ 
ಆದಾಯ ಎಲ್ಲಾ ಮೂಲಗಳಿಂದ : 


1) ವೇತನ ಶ್ರೇಣಿ 
2) ಜಮೀನಿನ ವಿವರ 
3) ಇತರ ಮೂಲಗಳು 

ಆದಾಯ ತೆರಿಗೆ ಪಾವತಿದಾರರೇ ? 
10. ಸಂಪತ್ತು ತೆರಿಗೆ ಪಾವತಿದಾರರೇ ? 
11 . ಮಾರಾಟ ತೆರಿಗೆ ಪಾವತಿದಾರರೇ ? 


೫೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


ಭಾಗ ೫ 


ಪ್ರಮಾಣೀಕೃತ ಘೋಷಣೆ 


ಈ ಮೇಲೆ ನನ್ನಿಂದ ಒದಗಿಸಿದ ಮಾಹಿತಿ/ ವಿವರಣೆಯು ನಾನು ತಿಳಿದಿರುವಷ್ಟರ ಮಟ್ಟಿಗೆ ಸತ್ಯವೆಂದು ಶ್ರದ್ಧಾಪೂರ್ವಕವಾಗಿ ದೃಢೀಕರಿಸುತ್ತೇನೆ 
ಮತ್ತುಘೋಷಿಸುತ್ತೇನೆ. 


ಸ್ಥಳ : 
ದಿನಾಂಕ : 


ತಮ್ಮ ವಿಧೇಯ 
( ಅಭ್ಯರ್ಥಿಯ ಸಹಿ ) 


ಮೇಲೆ ಒದಗಿಸಲಾದ ಮಾಹಿತಿಗಳು ಸತ್ಯವಾಗಿರುತ್ತದೆ ಎಂದು ಪ್ರಮಾಣೀಕರಿಸುತ್ತಾ ಈ ಮಾಹಿತಿಗಳು ಅಸತ್ಯವೆಂದು ದೃಢಪಟ್ಟಲ್ಲಿ ಅಪರಾಧ 
ವಿಚಾರಣೆಗೆ ಬದ್ಧನಾಗಿರುತ್ತೇನೆ. 


ದಿನಾಂಕ : 


ತಂದೆ/ತಾಯಿ /ಪೋಷಕರ ಸಹಿ 
( ತಂದೆ/ತಾಯಿ ಜೀವಂತವಿಲ್ಲದಿದ್ದರೆ) 

( ಹೆಂಡತಿ/ಗಂಡ/ ಇವರ ಸಹಿ) 


ಸ್ಥಳೀಯ ಇಬ್ಬರು ಸಾಕ್ಷಿದಾರರು 
ಅಭ್ಯರ್ಥಿಯ ಮತ್ತು ಅವರ ತಂದೆ/ತಾಯಿ /ಪೋಷಕರು/ ಪತಿ/ ಪತ್ನಿ ಇವರನ್ನು ಹಾಗೂ ಇವರ ಸಹಿಯನ್ನು ಗುರುತಿಸುತ್ತೇವೆ. 


ಸಾಕ್ಷಿದಾರರ ಸಹಿ 


(ಪೂರ್ಣ ವಿಳಾಸದೊಂದಿಗೆ) 


ಪರಿಶೀಲನಾ ಪ್ರಮಾಣ ಪತ್ರ 


11066666666666666666666666666666 


1. ಶ್ರೀ /ಶ್ರೀಮತಿ..... 

............... ಎಂಬುವವರ ಮಗ/ ಮಗಳು / ಪತಿ/ ಪತ್ನಿ / ಶ್ರೀ / 
ಶ್ರೀಮತಿ/ಕುಮಾರಿ.. ....... ............... ಎಂಬುವವರು ಕರ್ನಾಟಕ ರಾಜ್ಯದ ... ............... ಜಿಲ್ಲೆಯ ವಿಭಾಗ 
ಗ್ರಾಮ / ಪಟ್ಟಣ/ ನಗರದಲ್ಲಿ ಸಾಮಾನ್ಯ ನಿವಾಸಿಯಾಗಿದ್ದಾರೆ ಮತ್ತು ಇವರು ಜನರಲ್ ಮೆರಿಟ್ ವರ್ಗಕ್ಕೆ ಸೇರಿದವರಾಗಿರುತ್ತಾರೆ . 


2 . ಶ್ರೀ /ಶ್ರೀಮತಿ/ಕುಮಾರಿ ...... 

......... ಇವರ ತಂದೆ/ತಾಯಿ /ಪೋಷಕರು ಸರ್ಕಾರಿ ಆದೇಶ ಸಂಖ್ಯೆ 
ಎಸ್‌ಡಬ್ಲೂಡಿ 251 ಬಿಸಿಎ 94, ಬೆಂಗಳೂರು, ದಿನಾಂಕ 31. 01.1995 ರನ್ವಯ ಜನರಲ್ ಮೆರಿಟ್ ವರ್ಗದ ಮೇಲುಸ್ತರದಲ್ಲಿ ( Creamy 
Layer) ಬರುವುದಿಲ್ಲವೆಂದು ಪ್ರಮಾಣೀಕರಿಸಲಾಗಿದೆ. 


ದಿನಾಂಕ : 


ತಹಶೀಲ್ದಾರರು 

...... ತಾಲ್ಲೂಕು 
ಕಛೇರಿಯ ಮೊಹರು 


ಸೂಚನೆ -1: ಇದರಲ್ಲಿ ಉಪಯೋಗಿಸಲಾದ “ ಸಾಮಾನ್ಯ ನಿವಾಸಿ ” ಎಂಬ ಪದವು 1950ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ 20ನೇ 
ಅನುಚ್ಛೇದದಲ್ಲಿನ ಅರ್ಥವನ್ನು ಹೊಂದಿರುತ್ತದೆ. 
ಸೂಚನೆ -2: ಪರಿಶೀಲನಾ ಪ್ರಮಾಣ ಪತ್ರ ನೀಡುವ ಅಧಿಕೃತ ಅಧಿಕಾರಿಯು ಸರ್ಕಾರಿ ಆದೇಶ ಸಂಖ್ಯೆ ಎಸ್‌ಡಬ್ಲೂಡಿ 251 ಬಿಸಿಎ 
94 , ಬೆಂಗಳೂರು, ದಿನಾಂಕ 31.01.1995 ರನ್ವಯ ಮೇಲುಸ್ತರ ( Creamy Layer) ದವರನ್ನು ಗುರುತಿಸಲು 
ನಿಗದಿಪಡಿಸಲಾಗಿರುವ ಅಂಶಗಳನ್ನು ವಿವರವಾಗಿ ಖಚಿತಪಡಿಸಿಕೊಂಡ ನಂತರವೇ ಪ್ರಮಾಣ ಪತ್ರ ನೀಡತಕ್ಕದ್ದು. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ ಗುರುವಾರ , ಮೇ ೮, ೨೦೧೪ 


೫೭೧ 


ನಮೂನೆ - 2 
ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ 


ಶ್ರೀ / ಶ್ರೀಮತಿ ...... 

...... ..... ..... .... ..... .. 

... ರವರ ಮಗ/ ಮಗಳು / ಪತ್ನಿ / ಶ್ರೀ /ಶ್ರೀಮತಿ/ಕುಮಾರಿ 
............ ತಾಲ್ಲೂಕು 

.......... ಗ್ರಾಮದಲ್ಲಿ 
ವಾಸವಾಗಿರುವ ಇವರು ಒಂದನೇ ತರಗತಿಯಿಂದ ......... 

ತರಗತಿಯವರೆಗೆ 
............... ತಾಲ್ಲೂಕು ............................ ಪಟ್ಟಣ .. .....................…................. ಶಾಲೆಯಲ್ಲಿ ವ್ಯಾಸಂಗ ಮಾಡಿ 

...... ವರ್ಷ ನಡೆದ ಪರೀಕೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಈ ಶಾಲೆಯು ಅಭ್ಯರ್ಥಿಯು ವ್ಯಾಸಂಗ ಮಾಡಿದ 
ಅವಧಿಯಲ್ಲಿ ಕರ್ನಾಟಕದ ಪೌರ ನಿಗಮಗಳ ಅಧಿನಿಯಮ, 1976 ಅಥವಾ ಕರ್ನಾಟಕ ಪೌರ ಸಭೆಗಳ ಅಧಿನಿಯಮ, 1964ರ 
ಅಡಿಯಲ್ಲಿ ನಿರ್ದಿಷ್ಟ ಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶಗಳ 
ಹೊರತಾದ ಪ್ರದೇಶದಲ್ಲಿತ್ತು. 


•. .. . 


ಮುಖ್ಯೋಪಾಧ್ಯಾಯರ ಸಹಿ 
ಮತ್ತು ಸಂಸ್ಥೆಯ ಪೂರ್ಣ ವಿಳಾಸವುಳ್ಳ ಮೊಹರು 


ದಿನಾಂಕ : 


ಮೇಲುರುಜು 
ಕ್ಷೇತ್ರ ಶಿಕ್ಷಣಾಧಿಕಾರಿ 


ಸರ್ಕಾರದ ಸುತ್ತೋಲೆ ಸಂಖ್ಯೆ : ಸಿಆಸುಇ 44 ಸೆನೆನಿ 2001 ದಿನಾಂಕ 27 -07 -2001 

ನಮೂನೆ- 3 
ಯೋಜನೆಗಳಿಂದ ನಿರ್ವಸಿತರಾದ ಕುಟುಂಬದ ಅಭ್ಯರ್ಥಿ 


ಶ್ರೀ /ಶ್ರೀಮತಿ 

.......... ಎಂಬುವವರ ಮಗ/ ಮಗಳು / ಪತ್ನಿ /ಶ್ರೀಮತಿ/ ಕುಮಾರಿ 
............................ 
........ ಜಿಲ್ಲೆ 

....................... ತಾಲ್ಲೂಕು ........................... ಗ್ರಾಮದಲ್ಲಿ ವಾಸವಾಗಿರುವ ಇವರು 
: ಇವರ ಕುಟುಂಬದವರ ಅವಲಂಬಿತರಾಗಿದ್ದ ಈ ಕೆಳಕಂಡ ಆಸ್ತಿಯನ್ನು ....... 

............ ಯೋಜನೆಗಾಗಿ 
.…..... ಇಸವಿಯಂದು ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಮಾಣೀಕರಿಸಿದೆ : 
(1) ** ವಾಸಿಸುವ ಮನೆ ಮತ್ತು ತಾವು ಅವಲಂಬಿತರಾಗಿದ್ದ ಅವರ ಕೃಷಿ ಭೂಮಿಯ ಅರ್ಧದಷ್ಟು, 
(ii) ** ಯೋಜನೆಗೆ ಮೊದಲು ಭೂಮಿಯನ್ನು ಹೊಂದಿರದೆ : ಯೋಜನೆಯಿಂದ ತಾವು ವಾಸಿಸುವ ಮನೆ : 
(i) ** ತಾವು ಅವಲಂಬಿತರಾಗಿದ್ದ ತಮ್ಮ ಕೃಷಿ ಭೂಮಿಯ ಅರ್ಧದಷ್ಟು ಅಥವಾ ಅದಕ್ಕಿಂತ ಕಡಿಮೆ ಕೃಷಿ ಭೂಮಿ : 
(iv) ಇತರ ಇನ್ನಾವುದೇ ಪ್ರಕರಣದಲ್ಲಿ ಯೋಜನೆಯಿಂದ ನಿರ್ವಸಿತರಾದವರು. 


ಸ್ಥಳ : 
ದಿನಾಂಕ : 


ಸಹಿ/ - ತಹಶೀಲ್ದಾರರು 

............ ತಾಲ್ಲೂಕು, ಕಛೇರಿಯ ಮೊಹರು 
(೫* ಅನ್ವಯವಾಗುವ ಐಟಂನ್ನು ಮಾತ್ರ ಪ್ರಮಾಣ ಪತ್ರದಲ್ಲಿ ನಮೂದಿಸತಕ್ಕದ್ದು.) 


ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ 


... ..... 


ಶ್ರೀ | ಶ್ರೀಮತಿ 

.. .... ರವರ ಮಗ/ ಮಗಳು/ ಪತ್ನಿ /ಶ್ರೀಮತಿ| ಕುಮಾರಿ 

......... ತಾಲ್ಲೂಕು ............................... ಗ್ರಾಮದಲ್ಲಿ ....... 
ವಾಸವಾಗಿರುವ ಇವರು ...... ......................... ನೇ ತರಗತಿಯಿಂದ ... .. 

........ ನೇ ತರಗತಿಯವರೆಗೆ 
.... ... ಶೈಕ್ಷಣಿಕ ವರ್ಷದಿಂದ .... . .. ..….... .... ಶೈಕ್ಷಣಿಕ ವರ್ಷದವರೆಗೆ.... ....... .. ..... ಶಾಲೆಯಲ್ಲಿ ಕನ್ನಡ 
ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುತ್ತಾರೆಂದು ಪ್ರಮಾಣೀಕರಿಸಲಾಗಿದೆ. 


ದಿನಾಂಕ : 


ಮುಖ್ಯೋಪಾಧ್ಯಾಯರ ಸಹಿ 
ಮತ್ತು ಸಂಸ್ಥೆಯ ಪೂರ್ಣ ವಿಳಾಸವುಳ್ಳ ಮೊಹರು 

ಮೇಲು ರುಜು 
ಕ್ಷೇತ್ರ ಶಿಕ್ಷಣಾಧಿಕಾರಿ , ಕಛೇರಿಯ ಮೊಹರು 


೫೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೮, ೨೦೧೪ 

ಭಾಗ ೫ 
ಹೈದರಾಬಾದ್ - ಕರ್ನಾಟಕ ಮೀಸಲಾತಿ ಬಯಸಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರಗಳು: 

ಅನುಬಂಧ - ಎ 
ಅರ್ಹತಾ ಪ್ರಮಾಣ ಪತ್ರ 
[ ಅನುಚ್ಛೇದ 371 ( ಜೆ ) ಮೇರೆಗೆ] 

( 3 ( 3) ನೇ ನಿಯಮ ನೋಡಿ) 
[ ಪ್ರಮಾಣ ಪತ್ರ ನೀಡಲು ಕರ್ನಾಟಕ ಸಾರ್ವಜನಿಕ ಉದ್ಯೋಗ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು, 2013] 

ಶ್ರೀ / ಶ್ರೀಮತಿ - - - - - - - - - - - - - ರವರು - - - - - . -- - - - ರವರ ಮಗ / ಹೆಂಡತಿಯಾಗಿದ್ದು, ಇವರು ಕರ್ನಾಟಕ 
ರಾಜ್ಯದ - - - - - - - - - - - - - - - - - ಜಿಲ್ಲೆಯ - - - - - - - - - - - - - - - - ತಾಲ್ಲೂಕಿನ - - - - - - - - - - - - - - - - - - ಗ್ರಾಮ / ಪಟ್ಟಣದ ಸ್ಥಳೀಯ 
ವ್ಯಕ್ತಿಯಾಗಿದ್ದಾರೆ. 


ಸ್ಥಳ: - - - - - - 


ದಿನಾಂಕ: - - - - - - - - - - - - - - - - - 


ಹೆಸರು 
ಅಸಿಸ್ಟೆಂಟ್ ಕಮೀಷನರ್ 

- - - - - - - - ಉಪವಿಭಾಗ 
- - - - - - - - - ಜಿಲ್ಲೆ 


11. 


ಅನುಬಂಧ - ಬಿ 

ವಾಸಸ್ಥಳ ಪ್ರಮಾಣ ಪತ್ರ 
( ಅನುಚ್ಚೇದ 371 ( ಜೆ) ಮೇರೆಗೆ) 
( ನಿಯಮ 4 ( ಬಿ ) ( 2) ( iii ) ನೋಡಿ) 


[ ಪ್ರಮಾಣ ಪತ್ರಗಳ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ ) ನಿಯಮಗಳು , 2013] 


ಶ್ರೀ / ಶ್ರೀಮತಿ - - - - - - - - - - - - - - - - - - ರವರು - - - - - - - --- - - - - - - - - ರವರ ಮಗ / ಹೆಂಡತಿಯಾಗಿದ್ದು, ಇವರು - - - - - - - 
- - - - - - - - - - - ಜಿಲ್ಲೆಯ - - - - - - 

ತಾಲ್ಲೂಕಿನ - - - - - - - - - - - - - - - - - ಗ್ರಾಮ / ಪಟ್ಟಣದ ಈ ಕೆಳಕಂಡ ವಿಳಾಸದಲ್ಲಿ 
ಕೆಳಗೆ ಸೂಚಿಸಿರುವ ಅವಧಿಯಲ್ಲಿ ವಾಸವಿರುತ್ತಾರೆಂದು ಪ್ರಮಾಣೀಕರಿಸಲಾಗಿದೆ: 


ವಿಳಾಸ 


ಯಾವ ದಿನಾಂಕದಿಂದ ಯಾವ 

ದಿನಾಂಕದವರೆಗೆ 


ಸಾಕ್ಷವಿವರ 
( ಆಧಾರವಾಗಿಟ್ಟುಕೊಂಡಿರುವ ಸಾಕ್ಷ್ಯದ ಎಲ್ಲಾ ಪ್ರಮಾಣೀಕೃತ 

ಪ್ರತಿಗಳನ್ನು ಲಗತ್ತಿಸಿ) 


ಸಾಕ್ಷ್ಯದಲ್ಲಿ ಹೇಳಲಾದ ಎಲ್ಲಾ ಲಗತ್ತುಗಳನ್ನು ಕೋಷ್ಟಕದಲ್ಲಿ ಸಂಕ್ಷಿಪ್ತವಾಗಿ ಅಳವಡಿಸಿ 


ಸ್ಥಳ: - - - - - - - - - - - 
ದಿನಾಂಕ: - - - - - - - 


ಹೆಸರು - - - - - - - - - - - - - - - - 
ತಹಸೀಲ್ದಾರ್‌ - - - - - - - - - --- 
- - - - - - - - - - - - - - - ತಾಲ್ಲೂಕು 

--- - - - - - - ಜಿಲ್ಲೆ 


ಭಾಗ ೫ 


೫೭೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೮, ೨೦೧೪ 

ಅನುಬಂಧ - ಸಿ 
ವ್ಯಾಸಂಗ ಪ್ರಮಾಣ ಪತ್ರ 
[ ಅನುಚ್ಚೇದ 371 ( ಜೆ ) ಮೇರೆಗೆ] 
( ನಿಯಮ 4 ( ಸಿ)( 2)(ii) ನೋಡಿ] 


[ ಪ್ರಮಾಣಪತ್ರಗಳ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ 

ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು, 2013] 
ಶ್ರೀ ಶ್ರೀಮತಿ - - - - - - - - - - - - - - - - - ರವರು - - - - - - - - - - - - - - - - - - - - ರವರ ಮಗ/ ಹೆಂಡತಿಯಾಗಿದ್ದು. ಇವರು - - - - - - - - - - - 
- - - - - - ಜಿಲ್ಲೆಯ - - - - - - - - - - - - 

ತಾಲ್ಲೂಕಿನ - - - - 

- - - - - - ಕಾಲೇಜು / ಶಾಲೆಯಲ್ಲಿ ಈ ಕೆಳಗೆ 
ಸೂಚಿಸಲಾದ ಅವಧಿಯಲ್ಲಿ ವ್ಯಾಸಂಗ ಮಾಡಿರುತ್ತಾರೆಂದು ಪ್ರಮಾಣೀಕರಿಸಲಾಗಿದೆ. 


- 


ಕ್ರ ಸಂ 


ತರಗತಿ / ಹಂತ 


ಯಾವ ದಿನಾಂಕದಿಂದ ಯಾವ ದಿನಾಂಕದ ವರೆಗೆ 


- ದಾಖಲೆಯ ಉಲ್ಲೇಖ 


ಇವನು ಈ ಕೆಳಕಂಡ ವರ್ಷಗಳಲ್ಲಿ ಈ ಕೆಳಕಂಡ ಪರೀಕ್ಷೆಗಳಲ್ಲಿ ಉತ್ತೀರ್ಣನಾಗಿದ್ದಾನೆ / ಅನುತ್ತೀರ್ಣನಾಗಿದ್ದಾನೆ: 


* 
) 


ತರಗತಿ / ಪರೀಕ್ಷೆ / ಹಂತದ ಹೆಸರು 


ವರ್ಷ 


ಅನುತ್ತೀರ್ಣ / ಉತ್ತೀರ್ಣ 


ದಾಖಲೆಯ 
ಉಲ್ಲೇಖ 


2 


ಸ್ಥಳ: - - - - - - - - 

ಹೆಸರು : - - - - - - 
ದಿನಾಂಕ : - - - - - - . 

ಸಂಸ್ಥೆಯ ಮುಖ್ಯಸ್ಥರು 

ಪ್ರಮಾಣ ಪತ್ರ 
ಮೇಲೆ ನೀಡಲಾದ ಪ್ರಮಾಣಪತ್ರವು ಲಭ್ಯವಿರುವ ದಾಖಲೆಯ ಪ್ರಕಾರ ಸತ್ಯವಾಗಿದೆ ಎಂಬುದನ್ನು ನಾನು ಸ್ವತಃ ಮನವರಿಕೆ 
ಮಾಡಿಕೊಂಡಿದ್ದೇನೆಂದು ಪ್ರಮಾಣೀಕರಿಸುತ್ತೇನೆ. 


ಸ್ಥಳ: - - - - - - 


ಹೆಸರು: - - - - - - - - - - - - - - - - - - - - - - - - - - 


ದಿನಾಂಕ: - - - - - 


ಕ್ಷೇತ್ರ ಶಿಕ್ಷಣಾಧಿಕಾರಿ : - - - - - - - 


- - - - - - - - - - - - - ತಾಲ್ಲೂಕು 


ಅನುಬಂಧ - ಡಿ 

ಸ್ವಗ್ರಾಮ ಪ್ರಮಾಣಪತ್ರ 
( Home Town Certificate) 
[ ಅನುಚ್ಛೇದ 371 ( ಜೆ) ಮೇರೆಗೆ] 

( 4 ( ) ನಿಯಮ ನೋಡಿ) 
[ ಪ್ರಮಾಣಪತ್ರಗಳ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ( ಹೈದರಬಾದ್ - ಕರ್ನಾಟಕ ಪ್ರದೇಶಕ್ಕೆ 

ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು, 2013] 
ಶ್ರೀ / ಶ್ರೀಮತಿ - - - --- - - - - - - - - - - - - ರವರು - - - - - - - - - - - - - - --- - - - ರವರ ಮಗ / ಹೆಂಡತಿಯಾಗಿದ್ದು , ಇವರು ಕರ್ನಾಟಕ 
ರಾಜ್ಯದ - - - - - - - - - - - - - ಜಿಲ್ಲೆಯ - - - - - - - - - - - - - - - ತಾಲ್ಲೂಕಿನ 

- - - - - ಗ್ರಾಮ / ಪಟ್ಟಣವನ್ನು ತನ್ನ ಸ್ವಗ್ರಾಮ 
/ ಸ್ಥಳ ಎಂದು ತನ್ನ ಸೇವಾ ಪುಸ್ತಕದಲ್ಲಿ ಘೋಷಿಸಿರುತ್ತಾರೆ . 


- - - - - - 


೫೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


ಭಾಗ ೫ 


ಸೇವಾ ಪುಸ್ತಕದಲ್ಲಿರುವ ನಮೂದನ್ನು ನಾನು ಖುದ್ದಾಗಿ ಪರಿಶೀಲಿಸಿದ್ದೇನೆ ಮತ್ತು ಮೇಲಿನ ನಮೂದು 01 - 01 - 2013ಕ್ಕೆ ಮುಂಚೆ ಸೇವಾ 
ಪುಸ್ತಕದಲ್ಲಿ ನಮೂದು ಮಾಡಲಾಗಿತ್ತೆಂದು ಸ್ವತಃ ಮನವರಿಕೆ ಮಾಡಿಕೊಂಡಿರುತ್ತೇನೆ. 


ಸ್ಥಳ: - - - - - - - - - - - 


ಹೆಸರು: - - - - - 


ದಿನಾಂಕ: - - - - - - 


ಪದನಾಮ - - - 


ಕಛೇರಿ - - - - - 


ಇಲಾಖೆ - - - - - - - 


ಅನುಬಂಧ - 3 
ಸಿಂಧುತ್ವ ಪ್ರಮಾಣ ಪತ್ರ 
( ಅನುಚ್ಛೇದ 371 ( ಜೆ) ಮೇರೆಗೆ) 

(ನಿಯಮ 6(3) ನೋಡಿ) 
[ ಪ್ರಮಾಣಪತ್ರಗಳ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ( ಹೈದರಬಾದ್ - ಕರ್ನಾಟಕ ಪ್ರದೇಶಕ್ಕೆ 

ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು , 2013] 
ಶ್ರೀ / ಶ್ರೀಮತಿ - - - - - - - - - - - - - - - - - ರವರು - --- - - - - - - - - - - - - - - - ರವರ ಮಗ / ಹೆಂಡತಿಯಾಗಿದ್ದು , ಇವರು ಕರ್ನಾಟಕ 
ರಾಜ್ಯದ - -- -- - - -- - - -- -- -- ಜಿಲ್ಲೆಯ -- - - -- - - - -- - - - -- ತಾಲ್ಲೂಕಿನ - - - -- -- - - -- - - - - - - - ಗ್ರಾಮ / ಪಟ್ಟಣದ ಸ್ಥಳೀಯ 
ವ್ಯಕ್ತಿಯಾಗಿರುತ್ತಾರೆ. 

ನಾವು ಅರ್ಹತಾ ಪ್ರಮಾಣ ಪತ್ರದ ಸರಿತನವನ್ನು ಪರಿಶೀಲಿಸಿದ್ದೇವೆ ಹಾಗೂ ಅದನ್ನು ಮಾನ್ಯ ಮಾಡಿದ್ದೇವೆ. 


ಸ್ಥಳ : - - - - - 


ಹೆಸರು: - - - - -. 


ದಿನಾಂಕ : - - - - - - - 


ಜಿಲ್ಲಾಧಿಕಾರಿ - - - - - - 

- - - - - - - - - - - - ಜಿಲ್ಲೆ 


ಹೆಸರು - - - - - - 


ಹೆಸರು: - - - - - - - 


ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ 


ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ 
- - - -- - - - - - -- ಜಿಲ್ಲೆ 


ಜಿಲ್ಲೆ ಪಂಚಾಯತ್ 
- - - - - - - - - - - - ಜಿಲ್ಲೆ 


ಅನುಬಂಧ - ಎ 

ಬೆಂಗಳೂರು ನಗರ 
ಖಾಲಿ ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ. ಅವಶ್ಯಕತೆ ಹಾಗೂ ಸಂದರ್ಭಕ್ಕೆ ಅನುಗುಣವಾಗಿ ಇದನ್ನು ಬದಲಾವಣೆ ಮಾಡಿಕೊಳ್ಳಬಹುದಾಗಿದೆ. 
ಎ) ನಾಗರಿಕ ಪೊಲೀಸ್ ಕಾನ್ಸಟೇಬಲ್ ಹುದ್ದೆಗೆ - 2059 ಖಾಲಿ ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ: 


ವರ್ಗ 


ಇತರರು 


ಒಟ್ಟು ಹುದ್ದೆಗಳ 

ಸಂಖ್ಯೆ 
ಸಾಮಾನ್ಯ ವರ್ಗ 

1029 
ಪರಿಶಿಷ್ಟ ಜಾತಿ | 309 
ಪರಿಶಿಷ್ಟ ಪಂಗಡ | 62 
ಪ್ರವರ್ಗ -1 82 


ಯೋಜನೆಗಳಿಂದ 
ಗ್ರಾಮೀಣ ಅಭ್ಯರ್ಥಿ | ಮಾಜಿ ಸೈನಿಕರು ನಿರಾಶ್ರಿತಗೊಂಡ ಕನ್ನಡ ಮಾಧ್ಯಮ 

ಅಭ್ಯರ್ಥಿ 
257 | 103 | 52 
| 78 | 30 | 15 | 15 | 
| 16 | 7 | 3 | 3 | 
| 21 | 8 | 4 | 4 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


೫೭೫ 


ವರ್ಗ 


ಒಟ್ಟು ಹುದ್ದೆಗಳ 

ಸಂಖ್ಯೆ 


ಗ್ರಾಮೀಣ ಅಭ್ಯರ್ಥಿ | ಮಾಜಿ ಸೈನಿಕರು 


ಯೋಜನೆಗಳಿಂದ 
ನಿರಾಶ್ರಿತಗೊಂಡ 
ಅಭ್ಯರ್ಥಿ 


ಕನ್ನಡ ಮಾಧ್ಯಮ 


ಇತರರು 


ಪ್ರವರ್ಗ - 2ಎ 


308 


30 


15 


ಪ್ರವರ್ಗ -2ಬಿ 


82 


218 


ಪ್ರವರ್ಗ -3ಎ 


| 


83 


| 


21 


| 


8 


| 


4 


ಪ್ರವರ್ಗ - 3ಬಿ 


ಒಟ್ಟು 


2059 


ಬಿ ) ಮಹಿಳಾ ಪೊಲೀಸ್ ಕಾನ್ಸಟೇಬಲ್ ಹುದ್ದೆಗೆ - 515 ಖಾಲಿ ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ: 


ಒಟ್ಟು ಹುದ್ದೆಗಳ 


ವರ್ಗ 


ಗ್ರಾಮೀಣ 
ಅಭ್ಯರ್ಥಿ 


ಮಾಜಿ ಸೈನಿಕರು 


ಯೋಜನೆಗಳಿಂದ 
ನಿರಾಶ್ರಿತಗೊಂಡ 

ಅಭ್ಯರ್ಥಿ 


ಕನ್ನಡ ಮಾಧ್ಯಮ 


ಇತರರು 


ಸಂಖ್ಯೆ 


258 


13 


ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 


ಪ್ರವರ್ಗ - 2ಎ 


ಪ್ರವರ್ಗ - 2ಬಿ 


ಪ್ರವರ್ಗ - 3ಎ 


5 


ಪ್ರವರ್ಗ - 3ಬಿ 


15 


24 


ಒಟ್ಟು 

515 130 | 26 

283 
ಸಿ) ನಾಗರಿಕ ಪೊಲೀಸ್ ಕಾನ್ಸಟೇಬಲ್ ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ಮೀಸಲಿರುವ ಹುದ್ದೆಗಳು - 179 ( ಪುರುಷ) ಖಾಲಿ ಹುದ್ದೆಗಳ ವರ್ಗಿಕರಣ ಈ 
ಕೆಳಗಿನಂತಿದೆ: 


ಒಟ್ಟು ಹುದ್ದೆಗಳ 


ವರ್ಗ 


ಗ್ರಾಮೀಣ 
ಅಭ್ಯರ್ಥಿ 


ಮಾಜಿ ಸೈನಿಕರು 


ಯೋಜನೆಗಳಿಂದ 
ನಿರಾಶ್ರಿತಗೊಂಡ | ಕನ್ನಡ ಮಾಧ್ಯಮ | 
ಅಭ್ಯರ್ಥಿ 


ಇತರರು 


ಸಂಖ್ಯೆ 


| 


89 


23 


ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 


ಪ್ರವರ್ಗ - 2ಎ 


ಪ್ರವರ್ಗ - 2ಬಿ 


ಪ್ರವರ್ಗ -3ಎ 


ಪ್ರವರ್ಗ - 3ಬಿ 


ಒಟ್ಟು 


179 


| 


- 


12 


R .N .I. No .KARBIL /2001/47147 POSTAL REGN.No. RNP /KA/BGS/2202/2014 -16 

Licensed to post without prepayment WPP No. 297 
೫೭೬ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೮, ೨೦೧೪ 


ಭಾಗ ೫ 


ಡಿ) ನಾಗರಿಕ ಪೊಲೀಸ್ ಕಾನ್ಸಟೇಬಲ್ ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ಮೀಸಲಿರುವ ಹುದ್ದೆಗಳು - 45 ( ಮಹಿಳಾ) ಖಾಲಿ ಹುದ್ದೆಗಳ ವರ್ಗಿಕರಣ ಈ 
ಕೆಳಗಿನಂತಿದೆ: 


ವರ್ಗ 


ಒಟ್ಟು ಹುದ್ದೆಗಳ 

ಸಂಖ್ಯೆ 


ಗ್ರಾಮೀಣ 
ಅಭ್ಯರ್ಥಿ 


ಮಾಜಿ ಸೈನಿಕರು 


ಯೋಜನೆಗಳಿಂದ 
ನಿರಾಶ್ರಿತಗೊಂಡ | ಕನ್ನಡ ಮಾಧ್ಯಮ 
ಅಭ್ಯರ್ಥಿ 


ಇತರರು 


ಸಾಮಾನ್ಯ ವರ್ಗ 


ಪರಿಶಿಷ್ಟ ಜಾತಿ 


ಪರಿಶಿಷ್ಟ ಪಂಗಡ 


ಪ್ರವರ್ಗ - 1 


ಪ್ರವರ್ಗ - 2ಎ 


ಪ್ರವರ್ಗ - 2ಬಿ 


ಪ್ರವರ್ಗ - 3ಎ 


ಪ್ರವರ್ಗ - 3ಬಿ 


ಒಟ್ಟು 


45 


1 


| 


1 


| 


32 


| 


ಟಿಪ್ಪಣಿ :- ಮಾಜಿ ಸೈನಿಕರು, ಗ್ರಾಮೀಣ, ಕನ್ನಡ ಮಾಧ್ಯಮ ಮತ್ತು ಯೋಜನೆಗಳಿಂದ ನಿರಾಶ್ರಿತಗೊಂಡ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಅಂತಹ ಖಾಲಿ 
ಹುದ್ದೆಗಳನ್ನು ಮೇಲೆ ನಮೂದಿಸಿರುವ ಪ್ರವರ್ಗದ ಇತರರು ಅಭ್ಯರ್ಥಿಗಳಿಂದ ತುಂಬಲಾಗುವುದು. 


PR- 48 
SC - 500 


ಸಹಿ / 
ಅಧ್ಯಕ್ಷರು, ನೇಮಕಾತಿ ಸಮಿತಿ, 

ಬೆಂಗಳೂರು ನಗರ. 


ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


